ಕರ್ನಾಟಕ ರಾಜ್ಯಪತ್ರ 


- 


- 


- - 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 | 


ಬೆಂಗಳೂರು, ಗುರುವಾರ ನವೆಂಬರ್ ೩ , ೨೦೧೬ ( ಕಾರ್ತಿಕ ೧೨, ಶಕ ವರ್ಷ ೧೯೩೮) 
Bengaluru, Thursday, November 3, 2016 ( Karthika12 , Shaka Varsha 1938) 


ಸಂಚಿಕೆ ೪೩ 
Issue 43 


| 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಸಹಕಾರ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಸಿಒ 652 ಸಿಎಲ್ಎಸ್ 2016 , ಬೆಂಗಳೂರು, ದಿನಾಂಕ : 02 - 09 - 2016. 
ಸರ್ಕಾರದ ಆದೇಶ ಸಂಖ್ಯೆ ಸಿಒ 198 ಸಿಎಲ್‌ಎಸ್ 2015, ದಿನಾಂಕ : 14 - 07 - 2015ರಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕ್ ನಿಯಮಿತ, ಕೋಲಾರ ಇದಕ್ಕೆ ಕೆ. 500.00 ಲಕ್ಷಗಳ ಮೃದು ಸಾಲವನ್ನು ಶೇ . 10. 25ರ ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗಿತ್ತು. 
ಮಂಜೂರು ಮಾಡಲಾದ ಸಾಲವನ್ನು ಸಹಾಯಧನವನ್ನಾಗಿ ಪರಿವರ್ತಿಸಲು ಅಥವಾ ಷೇರು ಬಂಡವಾಳವನ್ನು ಮಂಜೂರು ಮಾಡಲು ಬ್ಯಾಂಕು ಕೋರಿದ್ದು, 
ಈ ಕೋರಿಕೆಯನ್ನು ತಿರಸ್ಕರಿಸಿ ಇದಕ್ಕೆ ಬದಲಾಗಿ ಮಂಜೂರು ಮಾಡಲಾದ ಮೃದು ಸಾಲದ ಬಡ್ಡಿ ದರವನ್ನು ಶೇ . 10. 25 ರಿಂದ ಶೇ . 7. 07ಕ್ಕೆ 

ಕ ಇಲಾಖೆಯು ಅನಧಿಕೃತ ಟಿಪಣಿ ಸಂಖ್ಯೆ : ಎಫ್‌ಡಿ/79 / ವೆಚ್ಚ - 2/2016, ದಿನಾಂಕ : 08 - 08 - 2016ರಲ್ಲಿ ಒಪಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಸಿಒ 198 ಸಿಎಲ್ಎಸ್ 2015 , ದಿನಾಂಕ : 14 - 07 - 2015ರ ಆದೇಶದ ಅನುಬಂಧದ ಕ್ರಮ 
ಸಂಖ್ಯೆ : 07ಕ್ಕೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ಉಳಿದಂತೆ ಆದೇಶದಲ್ಲಿ ಯಾವುದೇ ಮಾರ್ಪಾಡು ಇರುವುದಿಲ್ಲ. 
ಕ್ರ. ಸಂ . ವಿವರ 

ಹಾಲಿ ಮಂಜೂರಾತಿ ನೀಡಿದ ಬದಲಾಯಿಸಿದ ಬಡ್ಡಿ ದರ 

ಬಡ್ಡಿ ದರ 
ಅನ್ವಯವಾಗುವ ಬಡ್ಡಿ ದರ 

10 . 25 % 

7. 07 % 


07 . 


P . R . 612 


S . C . 100 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟಸ್ವಾಮಿ , 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ವಿಷಯ : 


ಸಹಕಾರ ಸಚಿವಾಲಯ 
2015 -16ನೇ ಸಾಲಿನಲ್ಲಿ ರಾಜ್ಯದ ರೈತರಿಗೆ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ , 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳ ಮೂಲಕ ವಿತರಿಸಿದ ದೀರ್ಘಾವಧಿ ಕೃಷಿ ಸಾಲಗಳಿಗೆ 
ಬಡ್ಡಿ ಸಹಾಯಧನ ದರವನ್ನು ನಿಗಧಿಪಡಿಸುವ ಕುರಿತು ಆದೇಶ. 
1) ಸರ್ಕಾರದ ಆದೇಶ ಸಂಖ್ಯೆ : ಸಿಒ 182 ಸಿಎಲ್‌ಎಸ್ 2015 , ದಿನಾಂಕ : 26 .10 .2015 . 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಒ 207 ಸಿಎಲ್ಎಸ್ 2014 , ದಿನಾಂಕ: 20 .06.2015. 
3) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್ / ಎಲ್‌ಡಿಬಿ - 2 /18 /2015 - 16 , ದಿನಾಂಕ :18 - 04 - 2016 . 


ಓದಲಾಗಿದೆ : 


( ೧೦೪೧) 


೧೦೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೧ 


ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯದ ರೈತರಿಗೆ ಪತ್ತಿನ ಸಹಕಾರಿ ಸಂಸ್ಥೆಗಳು ಶೇ .3ರ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಮತ್ತು 
ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳನ್ನು ನೀಡುವ ಯೋಜನೆಯನ್ನು 2015 - 16ನೇ ಸಾಲಿಗೆ ಮುಂದುವರೆಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 

ಮೇಲೆ ( 2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2014 - 15ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳು ರೈತರಿಗೆ ಶೇ .3ರ ಬಡ್ಡಿ ದರದಲ್ಲಿ ವಿತರಿಸಿದ ದೀರ್ಘಾವಧಿ ಸಾಲಗಳಿಗೆ ಶೇ .10.5ರ ಬಡ್ಡಿ 
ಸಹಾಯಧನದ ದರವನ್ನು ನಿಗಧಿಪಡಿಸಿ ಆದೇಶಿಸಲಾಗಿದೆ. 

ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ : 18 - 04 - 2016ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು 2015 - 16ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ , ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳ ಮುಖಾಂತರ ಶೇ .3ರ ಬಡ್ಡಿ ದರದಲ್ಲಿ 
ವಿತರಿಸಿದ ದೀರ್ಘಾವಧಿ ಕೃಷಿ ಸಾಲಗಳಿಗೆ ರಾಜ್ಯ ಸರ್ಕಾರವು ನೀಡಬೇಕಾದ ಸಹಾಯಧನದ ದರವನ್ನು ಶೇ .12ರಂತೆ ನಿಗಧಿಪಡಿಸಿ ಆದೇಶ ಹೊರಡಿಸಲು 
ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 254 ಸಿಎಲ್‌ಎಸ್ 2016 , ಬೆಂಗಳೂರು, ದಿನಾಂಕ : 23 - 08 - 2016 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2015 -16ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್ , ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳು ರೈತರಿಗೆ ಶೇ .3ರ ಬಡ್ಡಿ ದರದಲ್ಲಿ ವಿತರಿಸಿದ ದೀರ್ಘಾವಧಿ ಸಾಲಗಳಿಗೆ ಶೇ .10ರ 
ಬಡ್ಡಿ ಸಹಾಯಧನದ ದರವನ್ನು ನಿಗಧಿಪಡಿಸಿ ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 120 ವೆಚ್ಚ -2/2016 , ದಿನಾಂಕ : 11 - 08- 2016 ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 
P. R. 613 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S . C. 25 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ವಿಷಯ : 


ಸಹಕಾರ ಸಚಿವಾಲಯ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಇರಕಲ್ಲಗಡಾ, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇದರ 
2009 -10 ಮತ್ತು 2010 -11ನೇ ಸಾಲುಗಳ ಲೆಕ್ಕಪರಿಶೋಧನೆಯನ್ನು ಮರುಲೆಕ್ಕಪರಿಶೋಧನೆ ಮಾಡುವ 
ಕುರಿತು. 


14 


ಓದಲಾಗಿದೆ : 


1) ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೆಶಕರ ಪತ್ರ ಸಂಖ್ಯೆ : ತಪಘ / ಗುವಿರಾ /9 /2015 - 16 , 383, 

ದಿನಾಂಕ : 28 - 04 - 2016 ಹಾಗೂ ದಿನಾಂಕ : 25 - 07 - 2016 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೆಶಕರ ಪ್ರಸ್ತಾವನೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕರಕಲ್ಲಗಡಾ, ಕೊಪ್ಪಳ ತಾಲ್ಲೂಕು ಮತ್ತು ಜಿಲ್ಲೆರವರು ಸದರಿ ಸಂಸ್ಥೆಯ 2009 - 10 ಮತ್ತು 2010 - 11ನೇ ಸಾಲುಗಳ ಲೆಕ್ಕಪರಿಶೋಧನಾ ವರದಿಗಳಲ್ಲಿ ಈ 
ಕೆಳಕಂಡ ಲೋಪದೋಷಗಳಿರುವುದರಿಂದ ಮರು ಲೆಕ್ಕಪರಿಶೋಧನೆಗೆ ಒಳಪಡಿಸುವುದು ಸೂಕ್ತವೆಂದು ಅಭಿಪ್ರಾಯಿಸಿದ್ದಾರೆ. 
2009 - 10ನೇ ಸಾಲಿನಲ್ಲಿ : 
01. 2009 - 10 ರಲ್ಲಿ ಖರೀದಿಸಿದ ಗೊಬ್ಬರ ಹಾಗೂ ಮಾರಾಟ ಮಾಡಿದ ಗೊಬ್ಬರದ ಗೋಷ್ಟಾರೆಯಲ್ಲಿ ರೂ . 23,26, 000/- ಗೊಬ್ಬರ ಖರೀದಿ ಇದ್ದು 

ಹಾಗೂ ಕ.21 ,59,046 /- ಗೊಬ್ಬರ ಮಾರಾಟ ಮಾಡಿದ್ದು , 31- 03 - 2010ಕ್ಕೆ 1.2,03, 097 / - ಗಳ ದಾಸ್ತಾನು ಉಳಿಯಬೇಕಾಗಿರುತ್ತದೆ. ಆದರೆ 
ಲೆಕ್ಕಪರಿಶೋಧನಾ ವರದಿಯಲ್ಲಿ . 29,750/- ಗಳ ದಾಸ್ತಾನು ಎಂದು ನಮೂದಿಸಲಾಗಿದೆ. ಸದರಿ ಸಾಲಿನಲ್ಲಿ ಕೆ. 1,73,347/- ಗಳ ಗೊಬ್ಬರದ 

ದಾಸ್ತಾನು ಕೈಬಿಡಲಾಗಿದೆ. 
2010 - 11ನೇ ಸಾಲಿನಲ್ಲಿ : 
01 . 31- 03 - 2010 ರಲ್ಲಿ ಅಂತಿಮ ನಗದು ಲೆಕ್ಕಪರಿಶೋಧನಾ ವರದಿಯಂತೆ . 1, 69 ,297/- ಇದ್ದು, ದಿನಾಂಕ : 01- 04 - 2010ಕ್ಕೆ ಪ್ರಾರಂಭಿಕ ಶಿಲ್ಕು 

7. 6 ,512/ - ಗಳನ್ನು ಮುಖ್ಯ ಕಾರ್ಯನಿರ್ವಾಹಕರು ನಗದು ಪುಸ್ತಕದಲ್ಲಿ ನಮೂದಿಸಿರುತ್ತಾರೆ. ಅದರ ವ್ಯತ್ಯಾಸ ಕೆ. 1,62 , 785/ - ಗಳನ್ನು ನಗದು 
ಪುಸ್ತಕದಲ್ಲಿ ಜಮಾ ಪಡೆಯದೇ ಕೈಬಿಡಲಾಗಿದೆ. 
ದಿನಾಂಕ : 01 - 04 - 2010 ರಿಂದ 31 - 03 - 2011 ರವರೆಗಿನ ಅವಧಿಯಲ್ಲಿ ಪ್ರತಿದಿನದ ಅಂತ್ಯಕ್ಕೆ ನಗದು ಶಿಲ್ಕನ್ನು ಗುರುತಿಸಿ ಅದನ್ನು ಅಕ್ಷರದಲ್ಲಿ 
ಬರೆದು ಸಹಿ ಮಾಡಿರುವುದಿಲ್ಲ. ಹೀಗಾಗಿ ಈ ಅವಧಿಯಲ್ಲಿ ನಗದು ಶಿಲ್ಕು ಗುರುತಿಸದೇ ಇರುವ ಕಾರಣ ಲೆಕ್ಕಪರಿಶೋಧಕರು ಪ್ರತಿ ದಿನದಲ್ಲಿ 
ಹೆಚ್ಚಿಗೆ ಮತ್ತು ಕಡಿಮೆ ನಗದು ಶಿಲ್ಕನ್ನು ಪ್ರತ್ಯೇಕವಾಗಿ ಗುರುತಿಸದೇ ವ್ಯತ್ಯಾಸವಿರುವ ಮೊತ್ತವನ್ನು ಆ ವರ್ಷದ ಅಂತಿಮ ದಿನದಂದು ( 31 -03 
2011) ಒಟ್ಟು ಶಿಲ್ಕನ್ನು ಅಂತಿಮ ಶಿಲ್ಕಿನಲ್ಲಿ ಸೇರಿಸಿ ವರ್ಷಾಂತ್ಯಕ್ಕೆ 1, 5 ,30,102 /- ಎಂದು ಹಣಕಾಸಿನ ತಃಖ್ಯೆಗಳಲ್ಲಿ ನಮೂದಿಸಿರುತ್ತಾರೆ. 
ಆದಕಾರಣ ದಿನಾಂಕ : 01 - 04 - 2010 ರಿಂದ ದಿನಾಂಕ : 31 - 03 - 2011 ರವರೆಗಿನ ಆಯಾ ದಿನದಲ್ಲಿ ಜರುಗಿದ ಶಿಲ್ಕು ವ್ಯತ್ಯಾಸವನ್ನು ಗುರುತಿಸಿ 


02 . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 

೧೦೪೩ 
ಹಣ ದುರುಪಯೋಗವೆಂದು ಹೊಣೆಗಾರಿಕೆಯನ್ನು ಗುರುತಿಸಲು 2010 - 11ನೇ ಸಾಲಿನ ಲೆಕ್ಕಪರಿಶೋಧನೆಯನ್ನು ಮರುಲೆಕ್ಕಪರಿಶೋಧನೆಗೆ 

ಒಳಪಡಿಸುವುದು ಅಗತ್ಯವಾಗಿರುತ್ತದೆ. 
03. 2010 - 11ರ ಗೊಬ್ಬರ ಖರೀದಿಯಲ್ಲಿ 7, 8,95,950/- ಎಂದು ಅಢಾವೆಯಲ್ಲಿ ದೃಢೀಕರಿಸಲಾಗಿದೆ. ಲೆಕ್ಕಪರಿಶೋಧನೆಯಾದ ನಂತರ ಮುಖ್ಯ 

ಕಾರ್ಯನಿರ್ವಾಹಕರು ನಗದು ಪುಸ್ತಕವನ್ನು ತಿದ್ದುಪಡಿ ಮಾಡಿರುವುದರಿಂದ ಸಹಾಯಕ ನಿದೇಶಕರ ಪರಿಶೀಲನಾ ವೇಳೆಯಲ್ಲಿ 
9 ,35 , 895 /- ಗೊಬ್ಬರ ಖರೀದಿ ಎಂದು ಕಂಡು ಬಂದಿದ್ದು, ಇದಕ್ಕೆ ಸಂಬಂಧಿಸಿದ ಗೊಬ್ಬರ ಖರೀದಿ ಮಾಹಿತಿಯನ್ನು ಪರಿಶೀಲಿಸಲಾಗಿದ್ದು, 
ಅದರನ್ವಯ ಕ. 75,945/ - ಗೊಬ್ಬರ ಹೆಚ್ಚಿಗೆ ಖರೀದಿ ಮಾಡಿದಂತಾಗಿದೆ. ದಿನಾಂಕ : 31 - 03 -2011ಕ್ಕೆ 1. 75,945 /- ರ ಗೊಬ್ಬರ ದಾಸ್ತಾನು 
ಎಂದು ಅಢಾವೆಯಲ್ಲಿ ನಮೂದಿಸಿರುವುದಿಲ್ಲ. 

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಇರಕಲ್ಲಗಡಾ, ಕೊಪ್ಪಳ ತಾಲ್ಲೂಕು & ಜಿಲ್ಲೆ ಇದರ 2009- 10 ಮತ್ತು 2010 - 11ನೇ ಸಾಲುಗಳ 
ಮರುಲೆಕ್ಕಪರಿಶೋಧನೆ ಕೈಗೊಳ್ಳಲು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 63 (13 ) ರನ್ವಯ ಸಹಾಯಕ ನಿರ್ದೆಶಕರು, ಬಳ್ಳಾರಿ ಉಪ 
ವಿಭಾಗ ರವರನ್ನು ನಿಯೋಜಿಸಿ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ . 

ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 2009- 10 ಹಾಗೂ 2010 - 11ನೇ ಸಾಲುಗಳ ಲೆಕ್ಕಪರಿಶೋಧನಾ ವರದಿಯಲ್ಲಿನ ಲೆಕ್ಕಗಳನ್ನು ಮರು 
ಲೆಕ್ಕಪರಿಶೋಧನೆ ನಡೆಸಲು ಈ ಕೆಳಕಂಡಂತೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 51 ಸಿಎಲ್ಎಂ 2016, ಬೆಂಗಳೂರು, ದಿನಾಂಕ : 25 - 08 - 2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಇರಕಲ್ಲಗಡಾ, ಕೊಪ್ಪಳ ತಾಲ್ಲೂಕು 
ಕೊಪಳ ಜಿಲೆ ಇದರ 2009 -10 ಮತ್ತು 2010 -11ನೇ ಸಾಲುಗಳ ಮರುಲೆಕ್ಕಪರಿಶೋಧನೆ ಮಾಡಲು ಸಹಾ 
ರವರನ್ನು ನಿಯೋಜಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959, ಕಲಂ 63( 13) ರೀತ್ಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ 
ಅನುಮತಿ ನೀಡಿ ಆದೇಶಿಸಿದೆ. 
P . R . 614 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S. C . 50 

ಕೆ . ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

- ಸಹಕಾರ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 2016 - 17ನೇ ಸಾಲಿಗೆ ರಾಜ್ಯದಲ್ಲಿರುವ KRLMPCA/AMPCK ಹಾಗೂ ಡೀಮ್ಸ್ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯ 

ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ ಸ್ನಾತಕ ಕೋರ್ಸುಗಳ ಸೀಟುಗಳ ಪ್ರವೇಶ ಶುಲ್ಕವನ್ನು 

ಪರಿಷ್ಕರಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 156 ಆರ್‌ಜಿಯು 2016, ದಿನಾಂಕ : 24 - 06 - 2016. 

2) ಕರ್ನಾಟಕ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಸೀಟು ಹಂಚಿಕೆ ಮತ್ತು ಶುಲ್ಕ ನಿಗಧಿ ಕುರಿತು 

ಸರ್ಕಾರ ಹಾಗೂ ಖಾಸಗಿ ಆಡಳಿತ ಮಂಡಳಿಗಳ ನಡುವೆ ಪರಸರ ಒಡಂಬಡಿಕೆ ಮಾಡಿಕೊಳ್ಳಲು ಮಾನ್ಯ 
ವೈದ್ಯಕೀಯ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 20 - 07 - 2016 ರಂದು ಜರುಗಿದ ಸಭೆಯ 

ನಿರ್ಣಯಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಆದೇಶದಲ್ಲಿ 2016 - 17ನೇ ಸಾಲಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿನ ಸರ್ಕಾರಿ ಹಾಗೂ ಕಾಮೆಡ್ - ಕೆ ವ್ಯಾಪ್ತಿಯ 
ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಸ್ನಾತಕ ಕೋರ್ಸುಗಳ ಸೀಟುಗಳಿಗೆ ಪ್ರವೇಶ ಶುಲ್ಕವನ್ನು ನಿಗಧಿಪಡಿಸಲಾಗಿದೆ. 

ಮೇಲೆ ಓದಲಾದ ( 2) ರ ಸಭೆಯ ನಿರ್ಣಯಗಳನ್ವಯ 2016 - 17ನೇ ಸಾಲಿನ ಸ್ನಾತಕ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸುಗಳ 
ಸೀಟು ಹಂಚಿಕೆ & ಶುಲ್ಕ ನಿಗಧಿಗೆ ಸಂಬಂಧಿಸಿದಂತೆ ಪರಸ್ಪರ ಒಡಂಬಡಿಕೆ ಮಾಡಿಕೊಳ್ಳುವ ಸಲುವಾಗಿ ರಾಜ್ಯದ ಖಾಸಗಿ ಕಾಲೇಜುಗಳ ಸಂಘಗಳಾದ 
KRLMPCA/AMPCK ಗಳ ಅಧ್ಯಕ್ಷರು/ ಪ್ರತಿನಿಧಿಗಳೊಂದಿಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 

20 - 07 
2016 ರಂದು ನಡೆದ ಸಭೆಯಲ್ಲಿ 2016-17ನೇ ಸಾಲಿಗೆ KRLMPCA/AMPCK ವ್ಯಾಪ್ತಿಯ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ 
ಸ್ನಾತಕ ಕೋರ್ಸುಗಳ ಸೀಟುಗಳಿಗೆ 2015 - 16ನೇ ಸಾಲಿನಲ್ಲಿ ನಿಗಧಿಪಡಿಸಿದ್ದ ಪ್ರವೇಶ ಶುಲ್ಕವನ್ನು ಈ ಕೆಳಗಿನಂತೆ ಪರಿಷ್ಕರಿಸಲು ತೀರ್ಮಾನಿಸಲಾಗಿರುತ್ತದೆ. 
ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ / ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ (KRLMPCAAMPCK) ವೈದ್ಯಕೀಯ (MBBS)/ ದಂತ ವೈದ್ಯಕೀಯ (BDS) ಸೀಟುಗಳಿಗೆ 
- ಪಾವತಿಸಬೇಕಾದ ಶುಲ್ಕದ ವಿವರ : 

ಕ.ಗಳಲ್ಲಿ 

ಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ | 
KRLMPCAAMPCK ಅಭ್ಯರ್ಥಿಗಳಿಗೆ 
ಕೋರ್ಸುಗಳ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 
ಸಂಖ್ಯೆ 
ವಿವರ ಹಿಂದಿನ ಶುಲ್ಕ ಪರಿಷ್ಕೃತ ಶುಲ್ಕ ಹಿಂದಿನ ಶುಲ್ಕ 

ಪರಿಷ್ಕೃತ ಶುಲ್ಕ 
(2015 - 16) ( 2016 - 17) ( 2015 - 16) 

( 2016 - 17) 
ಎಂಬಿಬಿಎಸ್ 4 ,25,000 5 ,75, 000 55 , 000 

70 ,000 


ಬಿಡಿಎಸ್ 


2 ,75 ,000 


3 ,90,000 


35 ,000 


45, 000 


ପ୦୧୫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೧ 


ಮುಂದುವರಿದು, ಡೀಮ್ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಬರುವ ವೈದ್ಯಕೀಯ & ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ ಸೀಟುಗಳಿಗೆ ಸಿಇಟಿ 
ಮೂಲಕ ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ಅಭ್ಯರ್ಥಿಗಳೂ ಸಹ KPCF/KRLMPCA/AMPCK ವ್ಯಾಪ್ತಿಯ ಕಾಲೇಜುಗಳಲ್ಲಿನ ಸ್ನಾತಕ ಕೋರ್ಸುಗಳ 
ಸೀಟುಗಳಿಗೆ ಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಿಗಧಿಪಡಿಸಿರುವ ಶುಲ್ಕವನ್ನೇ ಪಾವತಿಸತಕ್ಕದ್ದೆಂದು ನಿರ್ಣಯ 
ಕೈಗೊಳ್ಳಲಾಗಿದೆ. 

ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ , ರಾಜ್ಯದಲ್ಲಿನ KRLMPCA/AMPCK ವ್ಯಾಪ್ತಿಯ 
ವೈದ್ಯಕೀಯ/ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ ಸ್ನಾತಕ ಕೋರ್ಸುಗಳ ಸೀಟುಗಳ ಪ್ರವೇಶ ಶುಲ್ಕವನ್ನು 2016 -17ನೇ ಸಾಲಿಗೆ ಮೇಲೆ ಪ್ರಸ್ತಾಪಿಸಿರುವಂತೆ 
ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿ, ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 156 ಆರ್‌ಜಿಯು 2016, ಬೆಂಗಳೂರು, ದಿನಾಂಕ : 16 - 08 -2016. 
ರಾಜ್ಯದಲ್ಲಿನ KRLMPCA/AMPCK ವ್ಯಾಪ್ತಿಯ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಸ್ನಾತಕ ಕೋರ್ಸುಗಳ ಸೀಟುಗಳ ಪ್ರವೇಶ ಶುಲ್ಕವನ್ನು 
2016 - 17ನೇ ಸಾಲಿಗೆ ಈ ಕೆಳಕಂಡಂತೆ ಪರಿಷ್ಕರಿಸಿ ಆದೇಶಿಸಲಾಗಿದೆ. 
ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ KRLMPCA AMPCK ವೈದ್ಯಕೀಯ ( MBBS)/ ದಂತ ವೈದ್ಯಕೀಯ (BDS) 

ಸೀಟುಗಳಿಗೆ ಪಾವತಿಸಬೇಕಾದ ಶುಲ್ಕದ ವಿವರ : 


ಕ.ಗಳಲ್ಲಿ 


ಕಾಮೆಡ್ -ಕೆ ಅಭ್ಯರ್ಥಿಗಳಿಗೆ 


ಕೋರ್ಸುಗಳ 


ಸಂಖ್ಯೆ 


ಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 
ಹಿಂದಿನ ಶುಲ್ಕ ಪರಿಷ್ಕೃತ ಶುಲ್ಕ 
( 2015 - 16 ) 

(2016 -17) 


ವಿವರ 


ಹಿಂದಿನ ಶುಲ್ಕ 
(2015 - 16) 


ಪರಿಷ್ಕೃತ ಶುಲ್ಕ 
( 2016 - 17 ) 


ಎಂಬಿಬಿಎಸ್ 


4, 25 ,000 


5 ,75 ,000 


55 ,000 


70, 000 


ಬಿಡಿಎಸ್ 


2 ,75 , 000 


3 ,90 , 000 


35 ,000 


45 , 000 


ಮುಂದುವರಿದು, ಡೀಮ್ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಬರುವ ವೈದ್ಯಕೀಯ & ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ ಸೀಟುಗಳಿಗೆ ಸಿಇಟಿ 
ಮೂಲಕ ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ಅಭ್ಯರ್ಥಿಗಳೂ ಸಹ KPCF/KRLMPCA/AMPCK ವ್ಯಾಪ್ತಿಯ ಕಾಲೇಜುಗಳಲ್ಲಿನ ಸ್ನಾತಕ ಕೋರ್ಸುಗಳ 
ಸೀಟುಗಳಿಗೆ ಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಿಗಧಿಪಡಿಸಿರುವ ಶುಲ್ಕವನ್ನೇ ಪಾವತಿಸತಕ್ಕದ್ದು. 
P . R. 615 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S. C . 25 

- ಕೆ. ಮುರಳಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 ( ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ವೈದ್ಯಕೀಯ ಶಿಕ್ಷಣ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : 


ಶ್ರೀ ಎಸ್ . ಯು . ಶಿವಪ್ಪ , ನಿವೃತ್ತ ಅಧೀನ ಕಾರ್ಯದರ್ಶಿ ಇವರ ವಿರುದ್ದದ ಇಲಾಖಾ ವಿಚಾರಣೆ - ಅಂತಿಮ 
ಆದೇಶವನ್ನು ಹೊರಡಿಸುವ ಬಗ್ಗೆ. 


ಓದಲಾಗಿದೆ : 1) ಅಧಿಸೂಚನೆ ಸಂಖ್ಯೆ ಸಿಆಸುಇ 23 ಸೇಇವಿ 2013 , ದಿನಾಂಕ : 11 - 04 - 2014. 

2 ) ನೋಟೀಸ್ ಸಂಖ್ಯೆ ಸಿಆಸುಇ 23 ಸೇಇವಿ 2013 , ದಿನಾಂಕ : 24 - 04 - 2014 , 
3) ಶ್ರೀ ಎಸ್. ಯು . ಶಿವಪ್ಪ, ನಿವೃತ್ತ ಅಧೀನ ಕಾರ್ಯದರ್ಶಿ ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ : 13 -06 -2014, 
4) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 23 ಸೇಇವಿ 2013, ದಿನಾಂಕ : 02 - 12 - 2014 . 

5) ವಿಚಾರಣಾಧಿಕಾರಿಯವರ ಪತ್ರ ದಿನಾಂಕ : 10 - 09 - 2015 . 
ಪ್ರಸ್ತಾವನೆ : 

ಶ್ರೀ ಎಸ್. ಯು . ಶಿವಪ್ಪ , ನಿವೃತ್ತ ಅಧೀನ ಕಾರ್ಯದರ್ಶಿ ( ದಿನಾಂಕ : 29 -02 - 2012 ರಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ 
ಹೊಂದಿರುತ್ತಾರೆ) ಇವರು ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಬಿ 
ಮತ್ತು ಸಿ) ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕಡತ ಸಂಖ್ಯೆ : ಗ್ರಾಅಪ 173 ವಿಸೇಬಿ 2011ರಲ್ಲಿ ಬಿಜಾಪುರ ಮತ್ತು ಇಂಡಿ ತಾಲ್ಲೂಕು 
ಪಂಚಾಯತ್‌ಗಳಲ್ಲಿ ವಸತಿ ಯೋಜನೆಯಲ್ಲಿ ನಡೆದಿದ್ದ ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಶ್ರೀ ಪಿ . ಬಿ. ಸರದೇಶಪಾಂಡೆ, ಕಿರಿಯ ಇಂಜಿನಿಯರ್, 
ಲೋಕೋಪಯೋಗಿ ಇಲಾಖೆ, ಮಂಡ್ಯ ಇವರು ದಿನಾಂಕ : 09 - 12 - 2011ರಂದು ಸಲ್ಲಿಸಿದ್ದ ಮನವಿಯಲ್ಲಿ ತಮ್ಮ ವಿರುದ್ಧದ ಆರೋಪಗಳು ಇಲಾಖಾ 
ವಿಚಾರಣೆಯಲ್ಲಿ ಸಾಬೀತಾಗದೇ ಇರುವುದರಿಂದ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆಯನ್ನು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೧೦೪೫ 


ಹಿಂಪಡೆಯುವಂತೆ ಕೋರಿರುವ ಬಗ್ಗೆ ಕಡತದಲ್ಲಿ ಅನುಮೋದನೆಯಾಗಿರುವುದಕ್ಕೆ ವ್ಯತಿರಿಕ್ತವಾದ ಪತ್ರವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಜಿಲ್ಲಾ 
ಪಂಚಾಯತ್ ವಿಜಯಪುರ, ಇವರಿಗೆ ದಿನಾಂಕ : 14 -12 - 2011 ರಂದು ಹೊರಡಿಸಿರುವ ಮೂಲಕ ಎಸಗಿದ್ದಾರೆನ್ನಲಾಗಿದ್ದ ಕರ್ತವ್ಯ ಲೋಪಕ್ಕೆ 
ಸಂಬಂಧಿಸಿದಂತೆ ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 11 - 04 - 2014ರ ಅಧಿಸೂಚನೆಯನ್ವಯ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು 
ಆದೇಶಿಸಲಾಗಿತ್ತು. 

ಮೇಲೆಕ್ರಮ ಸಂಖ್ಯೆ 2ರಲ್ಲಿ ಓದಲಾದ ದಿನಾಂಕ : 24 - 04 - 2014ರ ನೋಟೀಸ್‌ನೊಂದಿಗೆ ಇವರಿಗೆ ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 11 ಮತ್ತು 11( ಎ) ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958ರ 
ನಿಯಮ 214 ರನ್ವಯ ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಲಾಗಿತ್ತು. 

- ಶ್ರೀ ಎಸ್. ಯು . ಶಿವಪ್ಪ, ನಿವೃತ್ತ ಅಧೀನ ಕಾರ್ಯದರ್ಶಿ ಇವರು ಮೇಲೆ ಓದಲಾದ ಕ್ರಮಸಂಖ್ಯೆ (3) ರ ದಿನಾಂಕ : 13 - 06 - 2014ರ ತಮ್ಮ 
ಪ್ರತಿರಕ್ಷಣಾ ಹೇಳಿಕೆಯಲ್ಲಿ ತಾವು ಮೇಲಾಧಿಕಾರಿಗಳ ಸೂಚನೆಯನ್ನು ಪಾಲಿಸಿ, ಪತ್ರ ಹೊರಡಿಸಿರುವುದರಿಂದ ತಮ್ಮಿಂದ ಯಾವುದೇ 
ಕರ್ತವ್ಯಲೋಪವಾಗಿರುವುದಿಲ್ಲವೆಂದು ತಿಳಿಸುತ್ತಾ, ತಮ್ಮ ವಿರುದ್ಧ ಹೂಡಲು ಉದ್ದೇಶಿಸಲಾಗಿರುವ ಇಲಾಖಾ ವಿಚಾರಣೆಯನ್ನು ಕೈಬಿಡಬೇಕೆಂದು 
ಕೋರಿರುತ್ತಾರೆ. 

ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಸಲುವಾಗಿ ಇಲಾಖಾ ವಿಚಾರಣೆಯನ್ನು ಮುಂದುವರೆಸಲು ನಿರ್ಧರಿಸಿದ ಸರ್ಕಾರವು ಮೇಲೆ 
ಕ್ರಮಸಂಖ್ಯೆ 4ರಲ್ಲಿ ಓದಲಾದ ದಿನಾಂಕ : 02 - 12 - 2014ರ ಆದೇಶದನ್ವಯ ಶ್ರೀ ಹೆಚ್. ವಿ . ರಾಮಚಂದ್ರರಾವ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ಮತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸೇವೆಗಳು - ಬಿ) ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ ಇವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 

ಅದರಂತೆ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಯವರು ಮೇಲೆ ಕ್ರಮಸಂಖ್ಯೆ 5ರಲ್ಲಿ ಓದಲಾದ ದಿನಾಂಕ : 10 - 09 -2015ರ ತಮ್ಮ 
ಪತ್ರದೊಂದಿಗೆ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ವಿಚಾರಣಾ ವರದಿಯಲ್ಲಿ ಆಪಾದಿತರ ವಿರುದ್ಧ ಹೊರಿಸಲಾಗಿದ್ದ ಆರೋಪವು 
ರುಜುವಾತಾಗಿಲ್ಲವೆಂದು ನಿರ್ಣಯಿಸಿರುತ್ತಾರೆ . ವಿಚಾರಣಾ ವರದಿಯಲ್ಲಿ - ಆಪಾದಿತ ಅಧಿಕಾರಿಯವರು ಇಲಾಖಾ ಕಾರ್ಯದರ್ಶಿಯವರ ಮೌಖಿಕ ಆದೇಶದ 
ಮೇಲೆ ಹಾಗೂ ಕಾರ್ಯದರ್ಶಿಯವರು ಕರಡು ಪತ್ರವನ್ನು ತಿದ್ದುಪಡಿ ಮಾಡಿ ನೀಡಿದ ಮೇರೆಗೆ ಪತ್ರವನ್ನು ಹೊರಡಿಸಿರುವುದರಿಂದ ಮೇಲಾಧಿಕಾರಿಗಳ 
ಆದೇಶದ ಮೇರೆಗೆ ಆಪಾದಿತ ಅಧಿಕಾರಿ ಪತ್ರ ಬರೆದಿರುವುದರಿಂದ ಅವರು ದುರ್ನಡತೆ ಎಸಗಿರುವುದಿಲ್ಲ ಎಂಬ ಅಭಿಪ್ರಾಯಕ್ಕೆ ಬಂದಿರುತ್ತಾರೆ . 

ಪ್ರಕರಣದಲ್ಲಿ ಲಭ್ಯವಿರುವ ದಾಖಲೆ, ಹಾಗೂ ವಿಚಾರಣಾ ವರದಿಯಲ್ಲಿ ವಿಚಾರಣಾಧಿಕಾರಿಯವರು ಆಪಾದಿತ ಅಧಿಕಾರಿಯವರ ವಿರುದ್ದ 
ಮಾಡಲಾದ ಆರೋಪ ರುಜುವಾತಾಗಿಲ್ಲವೆಂದು ಸ್ಪಷ್ಟ ನಿರ್ಣಯಕ್ಕೆ ಬಂದಿರುವುದರಿಂದ ವಿಚಾರಣಾ ವರದಿಯನ್ನು ಅಂಗೀಕರಿಸಿ ಶ್ರೀ ಎಸ್. ಯು . ಶಿವಪ್ಪ , 
ನಿವೃತ್ತ ಅಧೀನ ಕಾರ್ಯದರ್ಶಿ ಇವರ ವಿರುದ್ದ ಹೊರಸಲಾಗಿದ್ದ ಆರೋಪಗಳಿಂದ ಇವರನ್ನು ಅರೋಪಮುಕ್ತಗೊಳಿಸಲು ನಿರ್ಧರಿಸಿ ಸರ್ಕಾರವು ಈ 
ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 23 ಸೇವಿ 2013 , ಬೆಂಗಳೂರು, ದಿನಾಂಕ : 25 - 08 -2016, 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ, ಶ್ರೀ ಎಸ್. ಯು . ಶಿವಪ್ಪ, ನಿವೃತ್ತ ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ 
ಸಚಿವಾಲಯ ಇವರು ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಬಿ ಮತ್ತು 
ಸಿ) ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದರೆನ್ನಲಾಗಿದ್ದ ಆರೋಪಗಳು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗದೇ ಇರುವುದರಿಂದ 
ಸದರಿ ಆರೋಪಗಳಿಂದ ಇವರನ್ನು ದೋಷಮುಕ್ತಗೊಳಿಸಿ ಆದೇಶಿಸಿದೆ. 
P . R . 616 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಹಾಸ ಗಂ . ತಾಳ್ಕರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ . ಆ . ಸು . ಇಲಾಖೆ, (ಸೇವೆಗಳು - 6) 


Subject : 


Read : 


FOREST , ECOLOGY AND ENVIRONMENT SECRETARIAT 
Diversion of 14 .80 ha.(12 .56 ha. and 2 .03 ha. of forest land in M .L .No . 1783 and 1616 for 
extraction ofmanganese ore and 0.21 ha. for approach road) in Kadathi village Alagilavada RF, 
Harpanahalli Taluk , Davanagere District in favour of M /s Yerrithatha Mining Company, Hospet. 
1) Principal Chief Conservator of Forests ( Head of Forest Force), Bengaluru, Letter 

No. A5(1). MNG. CR-47/2008- 09, dt. 13- 01 -2015. 
Government of Karnataka Letter No. FEE 04 FFM 2015 , dt.15 -06 - 2015 . 
Government of India , M / Environment and Forests and Climate Change Letter 
| No. 4 -KRC1057/ 2015- BAN/ 7814, dt. 23-12- 2015. 
Principal Chief Conservator of Forests ( Head of Forest Force), Bengaluru, Letter 

No . A5(1) .MNG.CR.47/ 2008 -09 , dt. 29- 04 - 2016 . 
5 ) Government of Karnataka Letter No . FEE 04 FFM 2015 , dt. 20 -06 -2016 . 
6) Government of India , M /o Environment and Forests and Climate Change Letter 

No. 4 - KRC1057/2015- BAN/417 , dt. 29th June 2016, 


008 : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


230 0 


Preamble : 

The Principal Chief Conservator of Forests (Head of Forest Force ), Bengaluru vide their letter read at (1) had submitted a 
proposal for diversion of 14 .80 ha .( 12 .56 ha . and 2 .03 ha . of forest land in M .L .No . 1783 and 1616 for extraction ofmanganese ore and 
0 .21 ha . for approach road ) in Kadathi village, Alagilavada RF, Harpanahalli Taluk , Davanagere District in favour of 

M /s 
Yerrithatha Mining Company, Hospet subject to certain conditions. 

After verification and examination , the proposal was recommended by Government of Karnataka and forwarded to 
Governmentof India to accord sanction u/s 2 of the Forest (Conservation ) Act, 1980 vide Government letter read at (2 ) above . 

The Govt. of India, Ministry of Environment and Forests and Climate Change , Regional Office (Southern Zone), Bengaluru 
vide their letter read at (3 ) have accorded in -principle (Stage - 1) approval for the proposal subject to fulfillment of certain conditions and 
the same was communicated to the Principal Chief Conservator of Forests (Head of Forest Force ), Bengaluru with a direction to submit 
compliance report on fulfillment of conditions . 

The Principal Chief Conservator of Forests (Head of Forest Force ), Bengaluru vide their read at (4 ) had furnished the 
compliance report and the same was forwarded to Govt. of India vide Government letter read at (5 ) above and it was requested to 
obtain the final approval of Government of India u /s 2 of the Forest (Conservation ) Act, 1980 . 

The Government of India , Ministry of Environment and Forests & Climate Change , Regional Office (Southern Zone ), 
Bengaluru vide their letter read at (6 ) have accorded and communicated its final approval (Stage -II) for the proposal u/s 2 of the Forest 
(Conservation ) Act, 1980 subject to certain conditions . 
The samehas been examined in detail and hence the following order. 

Government Order No . FEE 04 FFM 2015 , Bengaluru , Dated : 17 -08 - 2016 
Under circumstances as explained in the preamble approval Government is accorded u /s 2 of Forest (Conservation ) Act, 
1980 for diversion of 14 .80 ha.(12 .56 ha. and 2.03 ha . of forest land in M .L. No .1783 and 1616 for extraction of manganese ore and 0. 21 
ha. for approach road) in Kadathi village , Alagilavada RF , Harpanahalli Taluk , Davanagere District in favour of M /s Yerrithatha Mining 
Company, Hospet subject to following conditions. 

1) The legal status of forest land shall remain unchanged . 
2) The Compensatory Afforestation (CA) shall be raised over 16. 18 ha. of identified non- forest land in Sy.No .42/1 of 

Ananthanahalli Village , Harapanahalli Taluk , Davangere District, at the cost of the user agency . The State Government shall 

obtain prior permission of Central Government for any change of Compensatory Afforestation site . 
3 ) The non - forest land for compensatory afforestation shall be notified by the State Government as RF /PF under Indian Forest 

Act, 1927 or the State Forest Act within a period of 6 months and Nodal Officer (FC ) shall report the compliance within 6 

months. 
4 ) The Penal Compensatory Afforestation (PCA) shall be raised over 5 .0 ha. of degraded forest land in Sy .No. 168/A of 

Komaranahalli Village , Jittinakatte North East Extension RF , Harapanahalli Range, Davangere Division /District , at the cost of 
the user agency . 
The user agency shall construct a toe wall/ foot wall of 2 meter height along the south eastern boundary of mining lease 

between boundary pillars 6 and 7 to prevent debris falling outside the lease area . 
6 ) The user agency shall submit copy of approval/permission obtained from National Board for Wildlife . 
7) The user agency shall pay Net Present Value (NPV ) for the forest land to be diverted to the extents i.e. 12.56 ha. and 2.03 ha . 
8 ) The user agency shall pay compensatory afforestation and safety zone charges as stipulated by the Ministry of Environment, 

Forest and Climate Change , Government of India . 
The user agency shall have to abide by the penalty , if any, imposed by the Ministry of Environment, Forest and Climate 

Change , Government of India for the violation of Forest (Conservation ) Act, 1980 . 
10 ) The user agency shall provide the maps approved by the Director, Mines and Geology Department, Bengaluru depicting the 

UTM co -ordinates of the granted lease sketch for an extent of 12 .56 ha . and 2 .03 ha. prepared by using Total Station or 

DGPS. 
11) The user agency shall submit copy of Notification under MMRD for renewal of mining lease for an extent 12.56 ha. and 2.03 

respectively in respect of M .L .No. 1783 and 1616 before commencement of mining operations. 
12 ) The user agency shall submit modified mining plans or mining lease for the modified extents 12 . 56 ha . and 2 .03 ha . The user 

agency shall also have to submitmodified land use plan as reflected in the above stated modified mining plan . 
13 ) The user agency shall submit Environmentclearance obtained from the concerned . 
14 ) The user agency shall have to furnish a Reclamation & Rehabilitation (R & R ) plan prepared by reputed agencies like ICFRE , 

EMPRI,NEERI, etc. in consultation with the Deputy Conservator of Forests , Davangere Division . The user agency shall also 

pay the cost of implementing the approved R & R plan . 
15 ) Any other condition arising out of the subject matter, if any. 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


0082 


16 ) The forest land as scheduled is diverted for mining purpose under the Forest (Conservation ) Act, 1980 for a period of 

20 years co -terminus with lease under the MMRD Act, 1957 . 
17) Reclamation of mined area at the time of its closure will be done at the costof the user agency. 
18 ) The Lessee shall not be allowed to take up construction of any new infrastructural facilities like building etc ., on forest land . 
19) The approved IBM plan shall be strictly complied with . 
20 ) The conditions imposed in the environment clearance issued by the Ministry of Environment and Forests , Government of 

India or SEIAA shall be strictly complied with . Copy of EC should be submitted to the Deputy Conservator of Forests before 

start of mining operations . 
21) The condition imposed in the consent given by the Karnataka State Pollution Control Board under Air & Water Acts shall be 

strictly complied with . 
22) The check dams, gully checks , setting ponds, etc., shall be constructed by the project authority to arrest the flow of 

suspended solids . The project proponents shall provide for adequate arrangements for removing the accumulated material 

from behind these dams. 
23) The quality of water finally discharged into the main water course from the tailing dam should confirm to the prescribed 

standard . 
24 ) No waste material should be allowed to roll down over the hill slopes ( if any). The controlmeasures for preventing for rolling 

down of debris over the hill slope should be provided . 
25 ) Effective steps for control of air pollution causing dust should be taken . No sorting and crushing facilities should be provided 

at the project site . 
26 ) All the noise producing sources should be provided in -built controlmeasures to reduce the noise level. The noise level should 

not exceed 40dBA at a distance of 100 m . from the source . 
27 ) No change ofmethodology of working and scope of working should be made without prior approval of the Ministry . 
28 ) The Lessee shall pay to the Forest Department the lease rent and supervision charges at prevailing rates (subject to revision 

from time to time) per year per ha . every year without fail and shall abide by the Orders issued by the State Government in 
this regard from time to time. In case this condition is not complied with by the Lessee , the concerned Deputy Conservator of 

Forests has the right to cancel the lease . 
29 ) The Lessee shall pay to the Forest Department, Forest Development Tax (FDT) in accordance with the orders issued by the 

State Government. In case this condition is not complied with by the Lessee , the concerned Deputy Conservator of Forests 

has the right to cancel the lease. 
30 ) The Lessee shall carry out the rigid soil and water conservation measures including contour trenches , gully checks, 

percolation ponds, masonry check dams etc ., and planting of gaps inside the lease area as well as in the adjoining forest area 
up to one Km . from the lease boundary as suggested by concerned Deputy Conservator of Forests, so that the flow of eroded 

soil and runoff,because of its operation do not pollute the neighbouring tanks. 
31) The Lessee shall protect and nurture , the natural tree growth in the area , leased out for mining as prescribed by the Forest 

Department 
32 ) The Lessee shall as long as the lease is in force, pay the yearly lease rent regularly to Government, in advance , the first of 

such payments to be made on the day of signing the agreement and the subsequent annual payment on the corresponding 
day and month of the succeeding years . 18 and half percent interest win be levied on belated payment for the period of 90 

days , thereafter a penalrate of interest at 22 and half percent shall be charged on the amount due. 
33) The Lessee shall not cut trees without prior permission of the Forest Officers and all permitted felling should be handed over 

to the Forest Department under cover of receipt . 
34) Transportation of Ore should be strictly as per Transit Rules of the Karnataka Forest Department. 
35 ) The Lessee shall abide by any other conditions laid down by the Government of India State Government Forest Department 

from time to time in respect of forest land lease . 
36 ) Effective Pollution Control measures with respect to Air quality , Water quality should be implemented. Adequate treatment 

facilities, garland drains, check dams, etc., should be installed to prevent water pollution by mine discharge water, surface run 

off etc . 
37) Waste generated shall be scientifically disposed and in any case shall not be dumped into the forest area outside the leased 

area . 
38 ) The Lessee shall not use the leased forest area for construction of any Factories. 
39) Mining operations should be carried out only as per the approved mining plan / scheme. 
40 ) All Labourers connected to mining activity should have an identity card duly issued by the Lessee , under intimation to the 

concerned Range Forest Officer and to the Deputy Conservator of Forests , Davangere . 


noses 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


200 


41) The Lessee shall pay compensation to the workmen for any injury, death , disability , etc., caused or occurred during the time 

of execution of work under Workmen s Compensation Act or any Act in force from time to time. The Lessee is responsible for 
any commission /s and or omissions of his workmen . Incidence , if any, in this regard shall be intimated to the Deputy 

Conservator of Forests concerned . 
42) The Lessee shall abide by the provisions of all the laws for the time being in force relating to working of minerals and matters 

affecting safety, health and convenience of the Lessee s employees or of the public doing execution ofhis work . 
43 ) The Lessee shall keep correct accounts showing the quantity and other particulars of all the minerals obtained and dispatched 

from the leased area and the number of persons. employed therein , also complete plan or working of leased area and shall 

submitmonthly report to the Deputy Conservator of Forests & Range Forest Officer concerned . 
44) Consolidated statement and complete map shall be maintained up to date and kept in the mining area by the person in charge 

of mining operations and shall be produced on demand to the inspecting officer of the rank of Forest Guard and above at any 
time. The list of workers and representatives of the Lessee so called Managers should be furnished to the Deputy 

Conservator of Forests , Davangere and the Chief Conservator of Forests , Ballari . 
45) The Lessee shall strictly abide by the provisions of the Karnataka Forest Act, 1963 and the Karnataka Forest Rules , 1969, the 

Karnataka Forest Manual , 1976 and other Rules and Regulations. 
46 ) The Lessee shall abide by the Forest (Conservation ) Act, 1980 , amendments and guidelines thereof issued from time to time 

by the Government of India . 
47) There shall be periodic review by the Deputy Conservator of Forests , Chief Conservator of Forests and other higher Officers 

of the Karnataka Forest Departmentregarding compliance of the lease conditions and if the Lessee is found wanting in regard 

to them or found in violation of them , then appropriate action as per Law will be taken . 
48 ) After extraction of Iron Ore , all overburden /wastes generated during mining operations should be used in backfilling of mine 

pits or dumped in the worked out area of the mine so as to maintain and bring back the original shape of the terrain . 
49) The Lessee or his agent or his labourers should not indulge in any forest offences. 
50 ) In case of violation of any of the agreement conditions by the Lessee , the concerned Deputy Conservator of Forests has the 

right to cancel the lease . 
51) In case the Lessee violates the provisions as mentioned in the Section 82 of the Karnataka Forest Act, 1963, appropriate 

action may be initiated regarding forfeiture of lease as per law . 
52) The Lessee will instruct and endeavor that all his labourers and staff do not carry any inflammable material as a precaution 

against any eventualities of forest fires. 
53 ) The Lessee, his staff and labourers have to give full co -operation to Forest Officers in extinguishing forest fires and 

prevention /booking of Forest Offence Cases . 
54) The Lessee shall provide sufficient number of fire watchers during the fire season to the Forest Department on the request of 

the Deputy Conservator of Forests / Range Forest Officer / Deputy Range Forest Officer / Forest Guard from January to June 

every year. 
55 ) The Lessee shallbear the cost of afforestation over one and half times of the safety zone area in degraded forest area . 
56 ) The Lessee should also regenerate and develop the safety zone area as prescribed in the approved R & R in accordance with 

the Greenbelt Development Plan . 
57) If any dispute arises on the interpretation and implementation of above conditions and working difficulty the matter will be 

referred to the Government of Karnataka and its decisions thereon shall be binding on both the parties. 
58 ) Additional amount of the Net Present Value of the diverted forest land if any , becoming due after revision of the same by the 

Hon ble Supreme Court of India , New Delhi in future , shall be charged by the State -Government from the Lessee . The Lessee 

shall furnish an undertaking to this effect. 
59) The Lessee shall execute an agreement with the Forest Department binding himself to abide by all stipulated conditions and 

terms as per Orders of the Government as well as the Principal Chief Conservator of Forests . 
60 ) The Lessee shall not sub -lease , mortgage and hypothecate the forest area . 
61) The Lessee shall raise / procure and plant sufficient number of good quality seedlings of fruit yielding and miscellaneous 

species all along approach road and on inactive waste dump and also plant at the earliest Glyrecidia , Cassia siamia , Agave, 

etc ., along with Geo -textiling on dump slops, not yet covered , at the earliest. 
62) The Lessee shall undertake rigid fire protection measures in the area leased to them and up to 1 km . forest area around the 

lease . Proper fire management plan shall be prepared with sketch and various activities and time line shall be drawn up by 

the Forest Department, which shall be implemented by the Lessee . 
63 ) The Lessee shall pay the amount towards compensatory payment and Guarantee money for implementation of the R & R Plan 

as per the Hon ble Supreme Court of India , New Delhi Orders dated 28 -9- 2012. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


೧೦೪೯ 


64 ) The Lessee shall implement the R & R Plan to the complete satisfaction of the Monitoring Committee , in accordance with the 

Hon ble Supreme Court Orders . Further, the User Agency shall maintain the R & R structures and plantations raised by it in 

proper condition . 
65) The Lessee has violated the Forest (Conservation ) Act, 1980 and lease conditions on several occasions earlier and hence 

any further violation should entail cancellation and termination of lease . 
66 ) The Lessee shall take up afforestation work up to 500 mtrs . from the lease area in the adjoining / surrounding forest area to 

help rejuvenation of the surrounding forests at his own cost. For this purpose, a comprehensive plan shall be prepared by the 

lessee in consultation with the Deputy Conservator of Forests concerned and implemented . 
67) Conservation plan for wildlife shall be prepared in consultation with Chief Conservator of Forests, Ballari Circle. The plan shall 

also consist of inbuilt monitoring and evaluation mechanism . The said plan shall be implemented at the project cost. 
68 ) Any other conditions that the State Government or the Addl. Chief Conservator of Forests (Central), Regional Office / 

Principal Chief Conservator of Forests, Bengaluru may impose from time to time in the interest of conservation , protection and 

development of forests . 
P . R . 611 

By Order and in the Name of the Governor of Karnataka 
S . C . 50 

L . Sharada , 
Under Secretary to Government, 
Forest, Ecology and Environment Department. 


ವಿಷಯ : 


ಒಳಾಡಳಿತ ಸಚಿವಾಲಯ 
ದಿನಾಂಕ:14.08. 2016 ರಂದು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಹಿಂದೂ ಜಾಗರಣಾ ಮತ್ತು ಎ. ಬಿ. ವಿ. ಪಿ. 
ಸಂಘಟನೆಗಳ ವತಿಯಿಂದ ನಡೆದ ಅಖಂಡ ಸಂಕಲ್ಪ ಯಾತ್ರೆ - ಪಂಜಿನ ಮೆರವಣಿಗೆ ನಂತರ ಮಾರಣಾಂತಿಕ 
ಹಲ್ಲೆಗೊಳಗಾಗಿ ಮೃತಪಟ್ಟ ಶ್ರೀ ಪ್ರವೀಣ್ ಪೂಜಾರಿ , ರವರ ಕುಟುಂಬದವರಿಗೆ ಪರಿಹಾರ ನೀಡುವ ಬಗ್ಗೆ . 
1. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ, ರವರ ಪತ್ರ 

ಸಂಖ್ಯೆ : ಎಂ . ಎ . ಜಿ.:123:2016 - 17, ದಿ :22.08.2016. 
2 . ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ: 06 :ಸಿಆರ್‌ಆ‌ :2014 , ದಿ :18 /08/2014 , 


ಓದಲಾಗಿದೆ : 


ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ, ರವರ ದಿನಾಂಕ:22 .08.2016 ರ ಪತ್ರದಲ್ಲಿ, ಶ್ರೀ ಪ್ರವೀಣ್ ಪೂಜಾರಿ ಬಿನ್ 
ಚಂದಪ್ಪ ರವರು ವೃತ್ತಿಯಲ್ಲಿ ಆಟೋಚಾಲಕರಾಗಿದ್ದು, ದಿನಾಂಕ:14 . 08 .2016 ರಂದು ಕೊಡಗು ಜಿಲ್ಲೆ, ಮಡಿಕೇರಿಯ ಕುಶಾಲನಗರ ಪಟ್ಟಣದಲ್ಲಿ ಹಿಂದೂ 
ಜಾಗರಣಾ ಮತ್ತು ಎ. ಬಿ. ವಿ. ಪಿ. ಸಂಘಟನೆಗಳ ವತಿಯಿಂದ ನಡೆದ ಅಖಂಡ ಸಂಕಲ್ಪ ಯಾತ್ರೆ- ಪಂಜಿನ ಮೆರವಣಿಗೆ ಸಂದರ್ಭದಲ್ಲಿ ಘೋಷಣೆ 
ಕೂಗಿರುವುದರ ವಿರುದ್ದ ಗಲಾಟೆಯಾಗಿದ್ದು , ಕೆಲವು ಮುಸ್ಲಿಂ ಯುವಕರು ಮಸೀದಿಗಳಲ್ಲಿ ಸೇರಿ ಹಿಂದೂಗಳ ಬಗ್ಗೆ ಘೋಷಣೆ ಹಾಕಿದಲ್ಲದೇ ದಾರಿಯಲ್ಲಿ 
ಹೋಗುವವರಿಗೆ ಬೆದರಿಕೆ ಹಾಕಿರುತ್ತಾರೆ. ಶ್ರೀ ಪ್ರವೀಣ್ ಪೂಜಾರಿ ರವರು ಹಿಂದೂ ಚಟುವಟಿಕೆಗಳಲ್ಲಿ ಸಕ್ರೀಯವಾಗಿ ಭಾಗವಹಿಸುತ್ತಿದ್ದುದರಿಂದ, ಈತನ 
ಮೇಲೆ ವೈಷಮ್ಯ ಇಟ್ಟುಕೊಂಡು ಸಂಚು ರೂಪಿಸಿ, ಮೆರವಣಿಗೆ ನಂತರ ಪ್ರವೀಣ್ ಪೂಜಾರಿ ರವರು ವಾಪಸ್ಸು ಹೋಗುತ್ತಿರುವಾಗ ದುಷ್ಕರ್ಮಿಗಳು ಇವರ 
ಮೇಲೆ ಹಲ್ಲೆ ನಡೆಸಿದ್ದು, ಸ್ಥಳದಲ್ಲೇ ಶ್ರೀ ಪ್ರವೀಣ್ ಪೂಜಾರಿ ರವರು ಮೃತಪಟ್ಟ ಕಾರಣ, ಇವರ ಕುಟುಂಬದವರಿಗೆ ಪರಿಹಾರ ಧನವಾಗ 7 . 05 .00 
ಲಕ್ಷಗಳನ್ನು (ಐದು ಲಕ್ಷ ರೂಪಾಯಿಗಳು ಮಾತ್ರ) ಬಿಡುಗಡೆಗೊಳಿಸಲು ಜಿಲ್ಲಾಧಿಕಾರಿಗಳು , ಕೊಡಗು ಜಿಲ್ಲೆ, ಮಡಿಕೇರಿ ರತ 
ಸಲ್ಲಿಸಿದ್ದಾರೆ . 

ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು , ದಿನಾಂಕ:14. 08.2016 ರಂದು ಕೊಡಗು ಜಿಲ್ಲೆ, ಮಡಿಕೇರಿಯ 
ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರಣಾಂತಿಕ ಹಲ್ಲೆಗೊಳಗಾಗಿ ಮೃತಪಟ್ಟ ಶ್ರೀ ಪ್ರವೀಣ್ ಪೂಜಾರಿ ಬಿನ್ ಚಂದಪ್ಪ , ಇವರ 
ಕುಟುಂಬದವರಿಗೆ ಮೇಲೆ ಓದಲಾದ ( 2) ರ ಸರ್ಕಾರಿ ಆದೇಶದನ್ವಯ ಪರಿಹಾರ ಧನವನ್ನು ನಿಗಧಿಗೊಳಿಸಿ ಮಂಜೂರು ಮಾಡಲು ಸರ್ಕಾರ ತೀರ್ಮಾನಿಸಿದೆ. 
ಅದರಂತೆ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ/ 324 / ಎಸ್ .ಎಸ್ . ಟಿ/ 2016, ಬೆಂಗಳೂರು, ದಿನಾಂಕ: 01 / 09 /2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆ, ಮಡಿಕೇರಿಯ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 
ದಿನಾಂಕ: 14.08. 2016 ರಂದು ಹಿಂದೂ - ಜಾಗರಣಾ ಮತ್ತು ಎ . ಬಿ . ವಿ . ಪಿ . ಸಂಘಟನೆಗಳ ವತಿಯಿಂದ ನಡೆದ ಅಖಂಡ ಸಂಕಲ್ಪ ಯಾತ್ರೆ - ಪಂಜಿನ ಮೆರವಣಿಗೆ 
ನಂತರ ಮಾರಣಾಂತಿಕ ಹಲ್ಲೆಗೊಳಗಾಗಿ ಮೃತಪಟ್ಟ ಶ್ರೀ ಪ್ರವೀಣ್ ಪೂಜಾರಿ ಬಿನ್ ಚಂದಪ್ಪ ಇವರ ಕುಟುಂಬದವರಿಗೆ ಪರಿಹಾರ ಧನವನ್ನು ನಿಗಧಿಗೊಳಿಸಿ 
ಈ ಕೆಳಕಂಡಂತೆ ಮಂಜೂರು ಮಾಡಲು ಸರ್ಕಾರ ತೀರ್ಮಾನಿಸಿದೆ. 
ಕ್ರ. ಸಂ . ಹೆಸರು 

ಮಂಜೂರು ಮಾಡಲಾದ ಮೊತ್ತ 
ಶ್ರೀ /ಶ್ರೀಮತಿ 

.( ಲಕ್ಷಗಳಲ್ಲಿ ) 
ಶ್ರೀ ಪ್ರವೀಣ್ ಪೂಜಾರಿ ಬಿನ್ ಚಂದಪ್ಪ, ಅಟ್ಟೂರು ಗ್ರಾಮ , 

05.00 ಲಕ್ಷ ( ಐದು ಲಕ್ಷ ರೂಪಾಯಿಗಳು ಮಾತ್ರ) 
ಕುಶಾಲನಗರ ಹೋಬಳಿ , ಕೊಡಗು ಜಿಲ್ಲೆ, ಮಡಿಕೇರಿ, ಇವರ 
ಕುಟುಂಬದವರಿಗೆ. 


೧೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 

ಭಾಗ ೧ 
ಈ ಪರಿಹಾರ ಮೊತ್ತವನ್ನು 2016 -17ನೇ ಸಾಲಿನ ಲೆಕ್ಕ ಶೀರ್ಷಿಕೆ:2235 - 60 - 200- 3 - 01 - 100ರಡಿ ಒದಗಿಸಿರುವ ಅನುದಾನದಲ್ಲಿ 
ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ ರವರು ವಿತರಿಸಲು ಮಂಜೂರಾತಿ ನೀಡಿದೆ. ಈ ಅನುದಾನದ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯವರ ಟಿಪ್ಪಣಿ ಸಂಖ್ಯೆ : ಆಇ:353:ವೆಚ್ಚ:11:2014 , ದಿನಾಂಕ:18 / 07/2014 ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


PR. 606 
SC . 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಪದ್ವಿನಿ ದೇವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ ) 


ಒಳಾಡಳಿತ ಸಚಿವಾಲಯ 
ವಿಷಯ : ಬಾಗಲಕೋಟ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಇಳಕಲ್ ಪಟ್ಟಣದಲ್ಲಿ ನಡೆದ ಗಲಭೆಯಲ್ಲಿ ಮೃತಪಟ್ಟ 

ಶ್ರೀ ಮುರ್ತುಜಾ ಸಾಬ್ ಇವರ ಕುಟುಂಬದರವರಿಗೆ ಪರಿಹಾರ ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ: 811:ಎಸ್‌ .ಎಸ್‌. ಟಿ.1992, ದಿ :22.10.94. 

2 ) ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ:11990/2005ರ ಆದೇಶ ದಿನಾಂಕ:16.06.2005. 
3) ಜಿಲ್ಲಾಧಿಕಾರಿಗಳು, ಬಾಗಲಕೋಟ ಜಿಲ್ಲೆ, ಬಾಗಲಕೋಟ ಇವರ ಆದೇಶ ಸಂಖ್ಯೆ : ಎಂ . ಎ . ಜಿ/ಸಿಆರ್ - 50/97 - 98, 

ದಿನಾಂಕ : 16.05.2007. 
4 ) ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬಾಗಲಕೋಟ ಜಿಲ್ಲೆ, ಬಾಗಲಕೋಟ, ರವರ ಪತ್ರ 

ಸಂಖ್ಯೆ : ಎಂ . ಎ . ಜಿ /ಸಿಆರ್ -50/97 - 98, ದಿನಾಂಕ:18.05. 2007. 
5) ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ:26 : ಸಿಆರ್‌ಆರ್‌: 2007, ದಿ: 28 .05 .2010 . 

6) ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ:6 :ಸಿಆರ್‌ಆ‌:2014 , ದಿನಾಂಕ:18. 08.2014 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಉಲ್ಲೇಖಿತ (1) ರ ಆದೇಶದನ್ವಯ ಬಾಗಲಕೋಟ ಜಿಲ್ಲೆ , ಹುನಗುಂದ ತಾಲ್ಲೂಕಿನ ಇಳಕಲ್ ಪಟ್ಟಣದಲ್ಲಿ ನಡೆದ ಗಲಭೆಯಲ್ಲಿ 
ಗುಂಡು ಹಾರಿಸಿದ ಕಾರಣದಿಂದ ಶ್ರೀ ಮುರ್ತುಜಾಸಾಬ್ ಬಂಡಾರಿ , ಇಳಕಲ್ ಇವರು ದಿನಾಂಕ:26. 07.1997 ರಂದು ಮರಣ ಹೊಂದಿದ್ದರಿಂದ ಮೃತರ 
ಹೆಂಡತಿ ಶ್ರೀಮತಿ ನಾಸೀರಾ ಪರ್ವಿನ್, ಇಳಕಲ್, ಇವರಿಗೆ 7.1.00 ಲಕ್ಷ ಪರಿಹಾರವನ್ನು ಉಲ್ಲೇಖಿತ( 3) ರ ದಿನಾಂಕ:16.05. 2007ರ ಆದೇಶದಲ್ಲಿ 
ಬಿಡುಗಡೆಗೊಳಿಸಲಾಗಿದೆ. 

ಮೃತರ ಪತ್ನಿ ಶ್ರೀಮತಿ ನಾಸೀರಾ ಪರ್ವಿನ್‌ರವರು ಹೆಚ್ಚಿನ ಪರಿಹಾರ ಕೋರಿ ಮಾನ್ಯ ಉಚ್ಛನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಮಾನ್ಯ ಉಚ್ಚ 
ನ್ಯಾಯಾಲಯವು ಉಲ್ಲೇಖಿತ( 2) ರ ರಿಟ್ ಅರ್ಜಿ ಸಂಖ್ಯೆ:11990 /2005ರಲ್ಲಿ ದಿನಾಂಕ: 16 .06 . 2005 ರಂದು ಮಾಡಿದ ಆದೇಶದಲ್ಲಿ ಪ್ರಕರಣವನ್ನು 
ಜಿಲ್ಲಾಧಿಕಾರಿಗಳು ಪುನರ್‌ಪರಿಶೀಲಿಸಿ, ಮೃತರ ವಾರಸುದಾರರಿಗೆ 1 .2 .84 ಲಕ್ಷ ಪರಿಹಾರ ಮಂಜೂರು ಮಾಡಲು ಆದೇಶಿಸಿರುತ್ತದೆ. ಇದರಲ್ಲಿ ಈಗಾಗಲೇ 
ಮೃತಪಟ್ಟ ವ್ಯಕ್ತಿಯ ಕುಟುಂಬದವರಿಗೆ ಉಲ್ಲೇಖಿತ(3) ರ ಆದೇಶದಲ್ಲಿ 1 .1. 00 ಲಕ್ಷಗಳನ್ನು ಮಂಜೂರು ಮಾಡಲಾಗಿದ್ದು, ಉಳಿದ ಹೆಚ್ಚುವರಿ 7.1.84 ಲಕ್ಷಕ್ಕೆ 
ದೃಢೀಕರಿಸಿ ಮಂಜೂರಾತಿ ನೀಡಲು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಲು ಉಲ್ಲೇಖ( 4) ರಲ್ಲಿ ಜಿಲ್ಲಾಧಿಕಾರಿಗಳು , ಬಾಗಲಕೋಟ ಜಿಲ್ಲೆ ರವರು 
ಕೋರಿರುತ್ತಾರೆ. 

- ಜಿಲ್ಲಾಧಿಕಾರಿಗಳು, ಬಾಗಲಕೋಟ ಜಿಲ್ಲೆ, ಬಾಗಲಕೋಟ ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು, ದಿನಾಂಕ:26. 07.1997 ರಂದು ಬಾಗಲಕೋಟ 
ಜಿಲ್ಲೆಯ ಹುನುಗುಂದ ತಾಲ್ಲೂಕಿನ ಇಳಕಲ್ ಪಟ್ಟಣದ ಪೋಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಗಲಭೆಯಲ್ಲಿ ಮರಣ ಹೊಂದಿದ ಶ್ರೀ ಮುರ್ತುಜಾ ಸಾಬ್, 
ಎಂಬುವರ ಕುಟುಂಬದವರಿಗೆ ಹೆಚ್ಚುವರಿ ಪರಿಹಾರವಾಗಿ 7.1.84 ಲಕ್ಷಗಳನ್ನು ಮಂಜೂರು ಮಾಡಿ ಮೇಲೆ ಓದಲಾದ( 5) ರ ಆದೇಶದನ್ವಯ ಮಂಜೂರು 
ಮಾಡಲಾಗಿತ್ತು. ಆದರೆ, ಕಾರಣಾಂತರಗಳಿಂದ ಸದರಿ ಆದೇಶವು ಅನುಷ್ಠಾನಗೊಳದಿರುವ ಕಾರಣ ಮನಃ ಪರಿಶೀಲಿಸಿ ಹೆಚ್ಚುವರಿ ಪರಿಹಾರವಾಗಿ 1 .1.84 
ಲಕ್ಷಗಳನ್ನು ಮಂಜೂರು ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಅದರಂತೆ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ/ 341 / ಎಸ್‌ಎಸ್‌ಟಿ/ 2015, ಬೆಂಗಳೂರು, ದಿನಾಂಕ: 01 /09 / 2016. 
ದಿನಾಂಕ:26.07.1997 ರಂದು ಬಾಗಲಕೋಟ ಜಿಲ್ಲೆಯ ಹುನುಗುಂದ ತಾಲ್ಲೂಕಿನ ಇಳಕಲ್ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 

- ಜಾ ಸಾಬ್, ಎಂಬುವರ ಕುಟುಂಬದವರಿಗೆ ಈ ಕೆಳಕಂಡಂತೆ ಹೆಚ್ಚಿನ ಪರಿಹಾರ ಧನವನ್ನು ನಿಗಧಿಗೊಳಿಸಿ 
ಮಂಜೂರು ಮಾಡಿ ಆದೇಶಿದೆ. 
ಕ್ರ ಸಂ . ಹೆಸರು 

ಮಂಜೂರು ಮಾಡಲಾದ ಮೊತ್ತ 
ಶ್ರೀ /ಶ್ರೀಮತಿ 

* .( ಲಕ್ಷಗಳಲ್ಲಿ) 
ಶ್ರೀಮತಿ ನಾಸೀರಾ ಪರ್ವಿನ್ ಬಿನ್ ಲೇಟ್ ಮುರ್ತುಜಾಸಾಬ್ ಬಂಡಾರಿ, 

1.84 / 
ಇಳಕಲ್ ಪಟ್ಟಣ, ಹುನುಗುಂದ ತಾಲ್ಲೂಕು, ಬಾಗಲಕೋಟ ಜಿಲ್ಲೆ. 

| (ಒಂದು ಲಕ್ಷದ ಎಂಭತ್ನಾಲ್ಕು ಸಾವಿರ ರೂಪಾಯಿಗಳು ಮಾತ್ರ ) 


Hp3 


ಒಟ್ಟು 


1 .84 / 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೧೦೫೧ 


ಈ ಪರಿಹಾರ ಮೊತ್ತವನ್ನು 2016 -17ನೇ ಸಾಲಿನ ಲೆಕ್ಕ ಶೀರ್ಷಿಕೆ:2235 - 60 - 200- 3 - 01 - 100ರಡಿ ಒದಗಿಸಿರುವ ಅನುದಾನದಲ್ಲಿ 
ಜಿಲ್ಲಾಧಿಕಾರಿಗಳು, ಬಾಗಲಕೋಟ ಜಿಲ್ಲೆ ಬಾಗಲಕೋಟ ರವರು ವಿತರಿಸಲು ಮಂಜೂರಾತಿ ನೀಡಿದೆ. ಈ ಅನುದಾನದ ಬಳಕೆ ಪ್ರಮಾಣ ಪತ್ರವನ್ನು 
ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯವರ ಟಿಪ್ಪಣಿ ಸಂಖ್ಯೆ : ಆಇ:349:ವೆಚ್ಚ:11:2016 , ಆರ್ಥಿಕ ಇಲಾಖೆ( ವೆಚ್ಚ -11) ದಿನಾಂಕ :22/08 /2016 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 
PR. 607 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
Sc. 50 

- ಕೆ. ಪದ್ವಿನಿ ದೇವಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ.(ಕಾನೂನು ಮತ್ತು ಸುವ್ಯವಸ್ಥೆ) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಅಪಜೀ 05 ಎಫ್ ಎಸ್‌ಡಬ್ಲ್ಯೂ 2016, ಬೆಂಗಳೂರು, ದಿನಾಂಕ:03.09 .2016 . 
2015 - 16ನೇ ಸಾಲಿಗೆ ಶ್ರೀಗಂಧದ ಚಿಲ್ಲರೆ ಮಾರಾಟ ದರಗಳನ್ನು ಪರಿಷ್ಕರಿಸಿ ಹೊರಡಿಸಿರುವ ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 05 
ಎಫ್ ಎಸ್‌ಡಬ್ಲ್ಯೂ 2016 , ದಿನಾಂಕ: 04 .07. 2016ರ ಆದೇಶ ಭಾಗದಲ್ಲಿನ ಕ್ರಮ ಸಂಖ್ಯೆ :12 , ಕ್ರಮ ಸಂಖ್ಯೆ :15 ಮತ್ತು ಕ್ರಮ ಸಂಖ್ಯೆ :19ರಲ್ಲಿ ಸೂಚಿಸಲಾದ 
ಕಾಲಂ 6ರಲ್ಲಿನ ವಿವರಗಳನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳುವುದು. 
ಕ್ರಸಂ | ಶ್ರೀಗಂಧದ ವರ್ಗ ಚಾಲ್ತಿಯಲ್ಲಿರುವ ಚಿಲ್ಲರೆ 2014 - 15ನೇ ಸಾಲಿನ ನಾಲ್ಕು 2015 -16ನೇ ಸಾಲಿಗೆ ಪ್ರಸ್ತಾಪಿಸಿದ ಪರಿಷ್ಕೃತ 

ಮಾರಾಟ ದರ ಕೈಗಳಲ್ಲಿ ( ಪ್ರತಿ | ಬಹಿರಂಗ ಹರಾಜಿನಿಂದ ಬಂದ ಚಿಲ್ಲರೆ ಮಾರಾಟ ದರ ( ಪ್ರತಿ ಕೆ. ಜಿ.ಗೆ) 
ಕೆಜಿಗೆ) 

ಸರಾಸರಿ ದರ 
ಗಳಲ್ಲಿ ಪ್ರತಿ ಶೇಕಡಾವಾರು ಕಗಳಲ್ಲಿ ಪ್ರತಿ ಕೆ. ಜಿ. ಗೆ 

ಷರಾ 
ಕೆ. ಜಿ . ಗೆ . ಹೆಚ್ಚುವರಿ ( %) 
| 1 | 2 | | 
Ainbagar 

5500 

6920 30 % 7150 

30 % 


ಹೆಚ್ಚುವರಿ 


15 | Hatri Chilta 


2350 


2410 


10 % 


2585 


10 % 


10 % 


ಹೆಚ್ಚುವರಿ 
19 | White Chips 

78 10 % 

80 

ಹೆಚ್ಚುವರಿ 
ಇನ್ನುಳಿದಂತೆ ಸದರಿ ಆದೇಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
PR. 608 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
Sc. 50 

ಹೆಚ್.ಎಸ್. ಭಾಗ್ಯಲಕ್ಷ್ಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


- ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅರಣ್ಯ ವಿಮೋಚನೆ ಪರಿಗಣಿಸಲು ಪರಿಹಾರಾತ್ಮಕ ಅರಣ್ಯಕರಣಕ್ಕಾಗಿ ಬದಲಿ ಜಮೀನುಗಳನ್ನು ಗುರುತಿಸುವ ಬಗ್ಗೆ . 


ವಿಷಯ : 


ಪ್ರಸ್ತಾವನೆ : 

ಅರಣ್ಯ ವಿಮೋಚನೆ ಪರಿಗಣಿಸಲು ಪರಿಹಾರಾತ್ಮಕ ಅರಕರಣಕ್ಕಾಗಿ ಬದಲಿ ಜಮೀನುಗಳನ್ನು ಗುರುತಿಸಿ ಅರಣ್ಯ ಇಲಾಖೆಗೆ ಕೊಡಬೇಕಾಗುತ್ತದೆ. 
ಪರಿಹಾರಾತ್ಮಕ ಅರಕರಣಕ್ಕೆ ಸರ್ಕಾರಿ ಸಿ ಮತ್ತು ಡಿ ಜಮೀನುಗಳನ್ನು ಗುರುತಿಸಿ ಸಲ್ಲಿಸುವ ಪದ್ಧತಿ ಚಾಲ್ತಿಯಲ್ಲಿದ್ದು ಇದರಿಂದ ಸಿ ಮತ್ತು ಡಿ ಜಮೀನುಗಳ 
ಲಭ್ಯತೆ ಕಡಿಮೆಯಾಗುತ್ತದೆ. ಹೆಚ್ಚಿನ ಸಿ ಮತ್ತು ಡಿ ಜಮೀನುಗಳನ್ನು ಪರಿಭಾವಿತ ಅರಣ್ಯವೆಂದು ಘೋಷಿಸಲಾಗಿದ್ದು, ಲಭ್ಯವಿರುವ ಅಲ್ಪ ಪ್ರಮಾಣದ ಸಿ ಮತ್ತು 
ಡಿ ಜಮೀನುಗಳು ಸರ್ಕಾರಿ ಉದ್ದೇಶಗಳಿಗೆ ಅರಣ್ಯ ವಿಮೋಚನೆ ಮಾಡುವಾಗ ಪರಿಹಾರಾತ್ಮಕ ಅರಣೀಕರಣಕ್ಕಾಗಿ ನೀಡಲು ಕಾಯ್ದುಕೊಳ್ಳಬೇಕಾಗುತ್ತದೆ. 

2. ಖಾಸಗಿ ಸಂಸ್ಥೆಗಳು ಪರಿಹಾರಾತ್ಮಕ ಅರಣೀಕರಣಕ್ಕೆ ಸರ್ಕಾರಿ ಜಮೀನುಗಳನ್ನು ಪರಿಭಾವಿಸುವುದರಿಂದ, ಸರ್ಕಾರಿ ಉದ್ದೇಶಗಳಿಗೆ ಪರಿಹಾರಾತ್ಮಕ 
ಅರಕರಣಕ್ಕೆ ನೀಡಲು ಜಮೀನುಗಳು ಲಭ್ಯವಿಲ್ಲದಂತಾಗುವ ಸಂಭವವಿರುತ್ತದೆ. ಈ ಹಿನ್ನಲೆಯಲ್ಲಿರುವ ಲಭ್ಯವಿರುವ ಸಿ ಮತ್ತು ಡಿ ಜಮೀನುಗಳನ್ನು 
ಸರ್ಕಾರಿ ಉದ್ದೇಶಗಳಿಗೆ ಮಾತ್ರ ಅಂದರೆ ನೀರಾವರಿ, ಕುಡಿಯುವ ನೀರು, ವಿದ್ಯುದೀಕರಣ, ರಸ್ತೆ, ಸರ್ಕಾರಿ ಕಟ್ಟಡಗಳು , ಆಸ್ಪತ್ರೆಗಳು, ಶಾಲೆ, ಕಛೇರಿ 


೧೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 

ಭಾಗ ೧ 
ಮುಂತಾದ ಯೋಜನೆಗಳಿಗೆ ಮಂಜೂರು ಮಾಡಲು ಹಾಗೂ ಸಾರ್ವಜನಿಕ ಉದ್ದೇಶಗಳಿಗೆ ಅರಣ್ಯ ಜಮೀನು ವಿಮೋಚನೆಯ ಸಂದರ್ಭದಲ್ಲಿ ಪರಿಹಾರಾತ್ಮಕ 
ಅರಣೀಕರಣಕ್ಕೆ ನೀಡಲು ಕಾಯ್ದಿರಿಸಿಕೊಳ್ಳುವುದು ಸೂಕ್ತವಾಗಿರುತ್ತದೆ. 

3. ಖಾಸಗಿ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಪರಿಹಾರಾತ್ಮಕ ಅರಣೀಕರಣಕ್ಕೆ ಅರಣ್ಯ ಪ್ರದೇಶದೊಳಗೆ ಅಥವಾ ಅರಣ್ಯಕ್ಕೆ ಹೊಂದಿಕೊಂಡಿರತಕ್ಕಂಥ 
ಖಾಸಗಿ ಜಮೀನುಗಳನ್ನು ಖರೀದಿ ಮಾಡಿ ಸರ್ಕಾರಕ್ಕೆ ಹಸ್ತಾಂತರಿಸಲು ಅವಕಾಶ ಮಾಡಿಕೊಡುವುದು ಸೂಕ್ತ. 


4 . ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ಅದರಂತೆ ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 88 ಎಫ್ ಎಲ್‌ಎಲ್ 2016, ಬೆಂಗಳೂರು, ದಿನಾಂಕ: 31/ 08/ 2016 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ, ಇನ್ನು ಮುಂದೆ ತಕ್ಷಣದಿಂದ ಜಾರಿಗೆ ಬರುವಂತೆ ಲಭ್ಯವಿರುವ ಸರ್ಕಾರಿ ಸಿ ಮತ್ತು ಡಿ 
ಜಮೀನುಗಳನ್ನು ಸರ್ಕಾರಿ ಉದ್ದೇಶಗಳಿಗೆ ಮಾತ್ರ ಅಂದರೆ ನೀರಾವರಿ , ಕುಡಿಯುವ ನೀರು, ವಿದ್ಯುದೀಕರಣ , ರಸ್ತೆ, ಸರ್ಕಾರಿ ಕಟ್ಟಡಗಳು, ಆಸ್ಪತ್ರೆಗಳು, ಶಾಲೆ, 
ಕಛೇರಿ ಮುಂತಾದ ಯೋಜನೆಗಳಿಗೆ ಮಂಜೂರು ಮಾಡಲು ಹಾಗೂ ಸಾರ್ವಜನಿಕ ಉದ್ದೇಶಗಳಿಗೆ ಅರಣ್ಯ ಜಮೀನು ವಿಮೋಚನೆಯ ಸಂದರ್ಭದಲ್ಲಿ 
ಪರಿಹಾರಾತ್ಮಕ ಅರಕರಣಕ್ಕೆ ನೀಡಲು ಕಾಯ್ದಿರಿಸಿಕೊಳ್ಳಲು ಆದೇಶಿಸಿದೆ. 

ಲಭ್ಯವಿರುವ ಸರ್ಕಾರಿ ಸಿ ಮತ್ತು ಡಿ ಮತ್ತಿತರ ಜಮೀನುಗಳನ್ನು ಖಾಸಗಿ ಸಂಸ್ಥೆಗಳು ಅಥವಾ ವ್ಯಕ್ತಿಗಳಿಗೆ ಪರಿಹಾರಾತ್ಮಕ ಅರಣೀಕರಣಕ್ಕೆ 
ನೀಡುವುದನ್ನು ಅಥವಾ ಪ್ರಸ್ತಾಪಿಸುವುದನ್ನು ತಕ್ಷಣದಿಂದ ನಿಲ್ಲಿಸಲು ಸೂಚಿಸಿದೆ. ಖಾಸಗಿ ವ್ಯಕ್ತಿಗಳು ಪರಿಹಾರಾತ್ಮಕ ಅರಣೀಕರಣಕ್ಕಾಗಿ ಅರಣ್ಯ ಪ್ರದೇಶದ 
ಮಧ್ಯದಲ್ಲಿರುವ ಇರತಕ್ಕಂಥ ಅಥವಾ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಹ ಮಾನವ ವನ್ಯಜೀವಿ ಸಂಘರ್ಷವಿರುವ ಖಾಸಗಿ ಜಮೀನುಗಳನ್ನು ಮಾತ್ರ 
ಗುರುತಿಸಿ, ಖರೀದಿಸಿ ಸರ್ಕಾರಕ್ಕೆ ಪರಿಹಾರಾತ್ಮಕ ಅರಕರಣಕ್ಕಾಗಿ ನೀಡುವಂತೆ ಆದೇಶಿಸಲಾಗಿದೆ. 

ಈ ಆದೇಶವು ತಕ್ಷಣಕ್ಕೆ ಜಾರಿಗೆ ಬರುವುದು. ಇನ್ನು ಮುಂದೆ ಸರ್ಕಾರಕ್ಕೆ ಸಲ್ಲಿಸುವ ಎಲ್ಲಾ ಖಾಸಗಿ ಸಂಸ್ಥೆಗಳ ಅಥವಾ ವ್ಯಕ್ತಿಗಳ ಪ್ರಕರಣಗಳಿಗೆ 
ಅನ್ವಯಿಸಲು ಆದೇಶಿಸಲಾಗಿದೆ. 
PR. 609 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
Sc . 30 

ಎಲ್, ಶಾರದ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


Sub : 


Read : 


FOREST , ECOLOGY AND ENVIRONMENT SECRETARIAT 
Diversion of 0 .40 ha. of forest land in F. Sy .No. 205/B1 of Hosur Village in Siddapur Taluk for 
construction of Fire Station building and Other Infrastructure of Fire Service in favour of Director 
General of Police and Director General,Karnataka State Fire & Emergency Services , Bengaluru -reg . 
1) Principal Chief Conservator of Forests ( Head of Forest Force), Bengaluru, 

Letter No . A5 ( 2). GFL. CR. 89/ 2009 -10, dt.12- 10 - 2010. 
2) Government of Karnataka Letter No. FEE 161 FLL 2010 , dt. 0-7 -02 -2011. 
3) Government of India , M /o Environment and Forests and Climate Change 

Letter F . No.4 -JRB790/ 2011 / BAN/ 9923 , dt:14 -10- 2011 . 
4) Principal Chief Conservator of Forests (Head of Forest Force), Bengaluru , 

Letter No . A5(4). GFL.CR. 89/ 2008- 09 , dt. 29 - 06- 2013. 
5) Government of Karnataka Leter No. FEE 161 FLL 2010 , at: 21 -11-2013 . 
6) Government of India, M /o Environment and Forests and Climate Change 

Letter No. F. No. 4-KRB 790/2011/ BANI/520, dt: 26- 07 - 2016 , 


Preamble : 


The Principal Chief Conservator of Forests (Head of Forest Force), Bengaluru vide letter under read at (1) had submitted a 
proposal for diversion of 0 .40 ha. of forest land in F. Sy .No .205 /B1 of Hosur Village in Siddapur Taluk for construction of Fire Station 
building and Other Infrastructure of Fire Service in favour of Director General of Police and Director General, Karnataka State Fire & 
Emergency Services, Bengaluru subject to certain conditions . 

After verification , the proposal along with recommendation by Government of Karnataka was forwarded to Government of 
India seeking sanction u /s 2 of the Forest (Conservation ) Act, 1980 vide letter under read at (2 ). 

The Govt. of India , Ministry of Environment and Forests and Climate Change, Regional Office (Southern Zone), Bengaluru 
vide its letter under read at ( 3) have accorded in -principle (Stage- 1) approval for the proposal subject to fulfillment of certain conditions. 
The same was communicated to the Principal Chief Conservator of Forests (Head of Forest Force ), Bengaluru with a direction to submit 
compliance report on fulfillment of conditions. 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


0032 


The Principal Chief Conservator of Forests (Head of Forest Force ), Bengaluru vide letter under read at (4 ) had furnished the 
compliance report and the same was forwarded to Govt of India vide letter under read at (5 ) and requested to obtain final approval of 
Government of India uls 2 of the Forest (Conservation ) Act, 1980. 

The Government of India , Ministry of Environment and Forests & Climate Change, Regional Office (Southern Zone), 
Bengaluru vide their letter read at (6 ) above under reference have accorded and communicated the final approval (Stage-II) for the 
proposal u /s 2 of the Forest (Conservation ) Act, 1980 subject to certain conditions. Accordingly the proposal has been examined in 
detail and hence the following order. 

GOVERNMENT ORDER NO . FEE 161 FLL 2016 , BENGALURU , DATED 23 .08. 2016 . 
Under the circumstances explained in the preamble approval of, Government is accorded u /s 2 of Forest (Conservation ) Act , 
1980 for diversion of 0 .40 ha . of forest land in F . Sy .No.205 /B1 of Hosur Village in Siddapur Taluk for construction of Fire Station 
building and Other Infrastructure of Fire Service in favour of Director General of Police and Director General, Karnataka State Fire & 
Emergency Services , Bengaluru subject to following conditions. 

1) The legal status of forest land shall remain unchanged and it will continue to be as forest land . 
2) Handing and taking over of land and commencement of work in the land shall be done within a period of two year from the date 

of Stage- Il approval. The forest land shallbe used only for the purpose or which it is diverted . 
3 ) The DGPS readings and location maps of the forest- land diverted shall be communicated to Govt. of India , Mlo Environment 

and Forests , Regional Office (Southern Zone), Kendriya Sadan , 4th Floor, E and F Wings, 17th Main Road, 2nd Block , 

Koramangala , Bengaluru -560 034 within 30 days of transfer of the forest land. 
4 ) Any other condition that the Additional Principal Chief Conservator of Forests (Central),Regional Office, Bengaluru may impose 

from time to time for protection , improvement of flora and fauna in the forest area and public convenience , shall also be 

applicable . 
5 ) Violation of any of the conditions shall invite penal action , as deemed fit by the Additional Principal Chief Conservator of Forests 

(Central), Regional Office , Bengaluru . 
6 ) The lessee shall pay lease rent as fixed by the Government from time to time 
7 ) The lease tenure is for a period of 20 (twenty ) years . 
8 ) The leased out area should be used for the purpose for which it is granted . In case the land is not used for the stipulated 

purpose within one year or when it is no longer needed for the stipulated purpose , the area should be resumed to the Forest 
Dept. u /s 82 of Karnataka Forest Act, 1963. The concerned Deputy Conservator of Forests is authorized to take necessary 

action in this regard . No residential building shall be permitted in the proposed area . 
9 ) The Karnataka Forest Act, 1963 and Rules, 1969. and other relevant Acts & Rules will be applicable for any violation . 
10) The user agency has to pay the Net Present Value (NPV ) of forest land diverted under this proposal as per Orders 

dated :28 - 3 -2008 and 09-05 - 2008 of the Hon ble Supreme Court of India . 
11) Any damage to forest area due to any works carried out by the User Agency shall be compensated by the User Agency at the 

project cost. The extent of damage shall be assessed by the concerned Deputy Conservator of Forest. 
12) The user agency shall not sub -lease, mortgage or hypothecate the forest area . 
13) The user agency shall abide by all the conditions imposed upon by the Government of India ,the Government of Karnataka and 

the Principal Chief Conservator of Forests (Head of Forest Force ). 
14 ) The total forest area utilized for the project shall not exceed 0 .40 ha . 
PR . 610 

By Order and in the name of the Governor of Karnataka , 
SC . 50 

L . SHARADA, 

Under Secretary to Govt ., 
Forest, Ecology and Environment Department. 


ಒಳಾಡಳಿತ ಸಚಿವಾಲಯ 
ವಿಷಯ : ನ್ಯಾಯಾಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ ವಿಚಾರಣಾ ಆಯೋಗಕ್ಕೆ ಸಿಬ್ಬಂದಿಯನ್ನು 

ಸೃಜಿಸುವ ಬಗ್ಗೆ. 
Edesno : JODFOH QILD 233 JOB : 525 a 10 & Q 2016 , QJDOT: 16 – 07 –2016 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಅಧಿಸೂಚನೆಯಲ್ಲಿ ಶ್ರೀ ಎಂ.ಕೆ. ಗಣಪತಿ, ಡಿವೈಎಸ್ಪಿ, (ಇಲಾಖಾ ವಿಚಾರಣೆ) ಐಜಿಪಿ ಕಛೇರಿ, ಪಶ್ಚಿಮ ವಲಯ , ಮಂಗಳೂರು 
ಇವರು ದಿನಾಂಕ: 07 - 07 - 2016ರಂದು ಅಸ್ವಾಭಾವಿಕ ಮರಣ ಹೊಂದಿದ್ದು, ಇದಕ್ಕೆ ಕಾರಣವಾದ ಸಂದರ್ಭಗಳು ಹಾಗೂ ಘಟನೆಗಳ ಕುರಿತು ನ್ಯಾಯಾಂಗ 
ವಿಚಾರಣೆಗಾಗಿ ನ್ಯಾಯಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ, ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರನ್ನು ಏಕ ಸದಸ್ಯ 
ವಿಚಾರಣಾ ಆಯೋಗವನ್ನಾಗಿ ನೇಮಿಸಿ, ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 


೧೦೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩, ೨೦೧೬ 


ಭಾಗ ೧ 


೧ 


ಡಿ 


೧ 


ಡಿ 


•••••••• 


ಡಿ 


ಡಿ 


8 


ಮೇಲೆ ಸೂಚಿಸಿರುವ ಆಯೋಗವು ತನ್ನ ಕಛೇರಿ ಕರ್ತವ್ಯವನ್ನು ಪ್ರಾರಂಭಿಸಲು ಅನುಕೂಲವಾಗುವಂತೆ ಹುದ್ದೆಗಳನ್ನು ಮಂಜೂರು ಮಾಡುವ 
ಕುರಿತು, ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 10 ಪಿಸಿಇ 2016 ( ಭಾ - 2), ಬೆಂಗಳೂರು, ದಿನಾಂಕ: 22 - 08 -2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ನ್ಯಾಯಾಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ, ವಿಚಾರಣಾ ಆಯೋಗಕ್ಕೆ ಈ ಕೆಳಕಂಡ 
ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. 
1. ಕಾರ್ಯದರ್ಶಿ 

1 ಹುದ್ದೆ 
2 . ಕೋರ್ಟ್ ಆಫೀಸರ್ 

1 ಹುದ್ದೆ 
ಶಾಖಾಧಿಕಾರಿ 

1 ಹುದ್ದೆ 
4. ಹಿರಿಯ ಜಡ್ಜ್ಮೆಂಟ್ ರೈಟರ್ : 

ಶೀಘ್ರಲಿಪಿಗಾರರು 
6. ಬೆರಳಚ್ಚುಗಾರ 

ಹಿರಿಯ ಸಹಾಯಕ 
8. ಪ್ರಥಮ ದರ್ಜೆ ಸಹಾಯಕ : 1 ಹುದ್ದೆ 
9. ದ್ವಿತೀಯ ದರ್ಜೆ ಸಹಾಯಕ : 
10 . ವಾಹನ ಚಾಲಕ 
11 . ಜಮೇದಾರ್ 

1 ಹುದ್ದೆ 
12 . ದಲಾಯತ್ (ಗ್ರೂಪ್- ಡಿ) : 2 ಹುದ್ದೆ 

ಒಟ್ಟು : 13 ಹುದ್ದೆಗಳು 
2) ಮೇಲೆ ಸೂಚಿಸಿರುವ ಹುದ್ದೆಗಳು ಆರು ತಿಂಗಳ ಅವಧಿಗೆ ಅಥವಾ ವಿಚಾರಣಾ ಆಯೋಗದ ವರದಿ ಸಲ್ಲಿಸುವ ಅವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇರುತ್ತದೆ. ಸದರಿ ಹುದ್ದೆಗಳನ್ನು ತಾತ್ಕಾಲಿಕ ಅವಧಿಗೆ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಸೂಕ್ತ 
ನಿವೃತ್ತ/ಸೇವಾ ನಿರತ ಅಧಿಕಾರಿ/ನೌಕರರಿಂದ ಭರ್ತಿ ಮಾಡಿಕೊಳ್ಳತಕ್ಕದ್ದು. 

3) ಈ ಬಗ್ಗೆ ತಗಲುವ ವೆಚ್ಚವನ್ನು ವಿಚಾರಣಾ ಆಯೋಗಕ್ಕೆ ಸರ್ಕಾರವು ಕಾಲಕಾಲಕ್ಕೆ ಬಿಡುಗಡೆ ಮಾಡುವ ಅನುದಾನದಿಂದ ಭರಿಸತಕ್ಕದ್ದು. 

4) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಸಿಎಸ್ 3804 ಎಫ್‌ಡಿ 2016 , ದಿನಾಂಕ: 20 - 08 - 2016 ಮತ್ತು ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಸಿಆಸುಇ 355 ಸೆನಿಎ 2016, ದಿನಾಂಕ: 20 - 08 - 2016ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR - 586 

- ಕೆ. ಪದ್ಮನಿದೇವಿ, 
SC - 50 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, ( ಕಾನೂನು ಮತ್ತು ಸುವ್ಯವಸ್ಥೆ) 


8 


ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಮತ್ತು ಕಾನೂನು ಮಾಪನಶಾಸ್ತ್ರ ಸಚಿವಾಲಯ . 
ವಿಷಯ : ಕಾನೂನು ಮಾಪನಶಾಸ್ತ್ರ ಇಲಾಖೆಯ ದೈಹಿಕ ಸಹಾಯಕ ಮತ್ತು ಎರಡನೇ ದರ್ಜೆ ಸಹಾಯಕರ ಎರಡೂ 

ವೃಂದಗಳನ್ನು ವಿಲೀನಗೊಳಿಸಿ, ಎರಡನೇ ದರ್ಜೆ ಸಹಾಯಕರ ಸಾಮಾನ್ಯ ವೃಂದವನ್ನು ರಚಿಸಿ 

ಹೊರಡಿಸಲಾಗಿದ್ದ ಆದೇಶವನ್ನು ಹಿಂಪಡೆಯುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಅನಾಸ 45 ಎಲ್ಎಂಇ 1990, ದಿನಾಂಕ: 15 - 10 - 2001 . 

ಮಾನ್ಯ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಆದೇಶ ದಿನಾಂಕ: 18 - 07 - 2008 . 
3. ದಿನಾಂಕ: 12 - 05 - 2016ರಂದು ಕಾರ್ಯದರ್ಶಿಗಳು ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ 

ವ್ಯವಹಾರಗಳ ಮತ್ತು ಕಾನೂನು ಮಾಪನಶಾಸ್ತ್ರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 

ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 15 -10 -2001ರ ಆದೇಶದಲ್ಲಿ ಕೆ . 3000 - 5450ರ ವೇತನ ಶ್ರೇಣಿಯಲ್ಲಿರುವ ಕಾನೂನು ಮಾಪನ ಶಾಸ್ತ್ರ 
ಇಲಾಖೆಯ ದೈಹಿಕ ಸಹಾಯಕರ ವೃಂದ ಮತ್ತು ಎರಡನೇ ದರ್ಜೆ ಸಹಾಯಕರ ವೃಂದಗಳನ್ನು ವಿಲೀನಗೊಳಿಸಿ, ಎರಡನೇ ದರ್ಜೆ ಸಹಾಯಕರ ಸಾಮಾನ್ಯ 
ಒಂದು ವೃಂದವನ್ನು ಸೃಜಿಸಿ, ಹೀಗೆ ವಿಲೀನಗೊಂಡು ಸೃಜನೆಯಾದ ವೃಂದವು ಸಾಮಾನ್ಯ ಲಿಪಿಕ ವೃಂದವಾಗಿ ದಿನಾಂಕ: 31 -10- 2001ರ ಅಪರಾಹ್ನದಿಂದ 
ಜಾರಿಗೆ ಬರುವಂತೆ ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 

೧೦೫೫ 
ಮುಂದುವರೆದು, ದಿನಾಂಕ : 31 -10- 2001ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು ತಮ್ಮ ಕಾರ್ಯಕಾರಿ 
ಕೆಲಸ ಕಾರ್ಯಗಳನ್ನು ಯಾವುದೇ ಸಹಾಯಕರ ಸಹಾಯವಿಲ್ಲದೆ ತಾವೇ ನಿರ್ವಹಿಸುವಂತೆ ಸೂಚಿಸಿ, ವಿಲೀನದಿಂದ ಸೃಜನೆಯಾದ ಎರಡನೇ ದರ್ಜೆಯ 
ಸಹಾಯಕರ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ದಿನಾಂಕ : 31 -10 -2001ರ ಅಪರಾಹ್ನ ಸೇವೆಯಲ್ಲಿದ್ದ ಎಲ್ಲಾ ದೈಹಿಕ ಸಹಾಯಕರು ಎರಡನೇ ದರ್ಜೆ 
ಸಹಾಯಕರು ಆಯಾ ವೃಂದದಲ್ಲಿ ಪ್ರಥಮವಾಗಿ ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ ಜೇಷ್ಠತೆಯನ್ನು ಪಡೆಯತಕ್ಕದ್ದು . ಪ್ರಥಮ ದರ್ಜೆ ಸಹಾಯಕರಾಗಿ ಸೇವೆ 
ಸಲ್ಲಿಸುತ್ತಿದ್ದು , ಎರಡನೇ ದರ್ಜೆ ಸಹಾಯಕ ಹುದ್ದೆಗೆ ಹಿಂಬಡ್ತಿ ಪಡೆದು ನಂತರ ದೈಹಿಕ ಸಹಾಯಕರ ಹುದ್ದೆಗೆ ವೃಂದ ಬದಲಾವಣೆ ಮಾಡಿಕೊಂಡಿರುವವರು, 
ಎರಡನೇ ದರ್ಜೆ ಸಹಾಯಕರ ಹುದ್ದೆಗೆ ಹಿಂಬಡ್ತಿ ಪಡೆದ ದಿನಾಂಕದಿಂದ ಜೇಷ್ಠತೆ ಪಡೆಯಲು ಅರ್ಹರಾಗಿರುತ್ತಾರೆ. ದಿನಾಂಕ: 01 - 11 - 2001ರಂದು 
ಇದ್ದಂತೆ, ವಿಲೀನಗೊಂಡ ಎರಡನೇ ದರ್ಜೆ ಸಹಾಯಕ ಸಾಮಾನ್ಯ ವೃಂದದ ಜೇಷ್ಠತಾ ಪಟ್ಟಿಯ ಕರಡನ್ನು ಕಾನೂನು ಮಾಪನಶಾಸ್ತ್ರ ನಿಯಂತ್ರಕರು, 
ದಿನಾಂಕ: 15 - 11- 2001ರೊಳಗೆ ಪ್ರಕಟಿಸತಕ್ಕದ್ದು ಮತ್ತು ಕಾನೂನು ರೀತ್ಯಾ ಅಂತಿಮಗೊಳಿಸತಕ್ಕದ್ದು. ಹಾಗೂ ದೈಹಿಕ ಸಹಾಯಕರ ವೃಂದದಿಂದ ಎರಡನೇ 
ದರ್ಜೆ ಸಹಾಯಕ ವೃಂದಕ್ಕೆ ಪರಿವರ್ತಿತ ಹೊಂದಿದ ನೌಕರರು, ವಿಲೀನದ ದಿನಾಂಕದಂದು ಅವರುಗಳು ಯಾವ ಯಾವ ಕಛೇರಿಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದರೋ , ಅದೇ ಕಛೇರಿಯಲ್ಲಿ ಎರಡನೇ ದರ್ಜೆ ಸಹಾಯಕರಾಗಿ ಮುಂದಿನ ಆದೇಶದವರೆಗೆ ಮುಂದುವರೆಯತಕ್ಕದ್ದು ಎಂದು ಆದೇಶದಲ್ಲಿ 
ಸೂಚಿಸಿದೆ. 

ದಿನಾಂಕ 15 -10 - 2001ರ ಸರ್ಕಾರಿ ಆದೇಶದ ವಿರುದ್ಧ ಕರ್ನಾಟಕ ರಾಜ್ಯ ಲೀಗಲ್ ಮೆಟಾಲಿಜಿ ಮಾನ್ಯುಯಲ್ ಅಸಿಸ್ಟಂಟ್ ಅಸೋಸಿಯಶನ್ 
( ರಿ) ಮತ್ತು ಶ್ರೀಮತಿ ಕೆ. ಪುಷ್ಟವತಿ, ದೈಹಿಕ ಸಹಾಯಕರು, ಕಾನೂನು ಮಾಪನಶಾಸ್ತ್ರ ಇಲಾಖೆ ಇವರು ಮಾನ್ಯ ಕೆ. ಎ . ಟಿ . ಯಲ್ಲಿ ಕ್ರಮವಾಗಿ 
ಅರ್ಜಿ ಸಂಖ್ಯೆ: 9046 - 9047 /2001 ಮತ್ತು 9044- 9045 /2001ನ್ನು ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಗಳ ಕುರಿತಂತೆ ಮಾನ್ಯ ಕೆ. ಎ . ಟಿ. ಯು ತನ್ನ 
ದಿನಾಂಕ: 18 - 07 - 2008ರ ಆದೇಶದಲ್ಲಿ ಕೆಳಕಂಡಂತೆ ಆದೇಶ ನೀಡಿರುತ್ತಾರೆ. 

“ As already stated , the Impuged Government Order dated 15 -10 -2001 an executive Order, which runs counter to the Cadre 
and Recruitment Rules cannotbe sustained in law . 

In the light of what is stated herein above, it is declared that the respondents cannot take any steps on the basis of the 
impuged Order dated 15 -10 - 2001 but only in accordance with the Cadre and Recruitment Rules ofthe Department." 
ಸದರಿ ಆದೇಶದ ಹಿನ್ನೆಲೆಯಲ್ಲಿ, ನಿಯಂತ್ರಕರು , ಕಾನೂನು ಮಾಪನಶಾಸ್ತ್ರ ಇಲಾಖೆ ಇವರ ಅಭಿಪ್ರಾಯವನ್ನು ಪಡೆದು ಪರಿಶೀಲಿಸಲಾಯಿತು, 

ನೇಮಕಾತಿ ನಿಯಮಾವಳಿಗಳ ತಿದ್ದುಪಡಿ ಬಗ್ಗೆ ಮೇಲೆ ಓದಲಾದ (3) ರ ನಡವಳಿಯನ್ವಯ ಸಹ ಪುರ್ನಪರಿಶೀಲನೆ ನಡೆಸಿ 
ದೈಹಿಕ ಸಹಾಯಕರು ಮತ್ತು ಎರಡನೇ ದರ್ಜೆ ಸಹಾಯಕರ ಎರಡು ವೃಂದಗಳನ್ನು ಒಂದುಗೂಡಿಸಿ , ಎರಡನೇ ದರ್ಜೆ ಸಹಾಯಕರ ಸಾಮಾನ್ಯ ವೃಂದವನ್ನು 
ರಚಿಸಿ, ದಿನಾಂಕ: 15 -10 -2001ರಲ್ಲಿ ಹೊರಡಿಸಲಾಗಿದ್ದ ಸರ್ಕಾರಿ ಆದೇಶವನ್ನು ಹಿಂಪಡೆಯುವ ಬಗ್ಗೆ ನಿರ್ಧರಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 59 ಕಾಮಾಸೇ 2010, ಬೆಂಗಳೂರು, ದಿನಾಂಕ: 24 - 08 - 2016 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕಾನೂನು ಮಾಪನಶಾಸ್ತ್ರ ಇಲಾಖೆಯ ದೈಹಿಕ ಸಹಾಯಕರ ಮತ್ತು ಎರಡನೇ ದರ್ಜೆ 
ಸಹಾಯಕರ ಎರಡೂ ವೃಂದಗಳನ್ನು ವಿಲೀನಗೊಳಿಸಿ, ಎರಡನೇ ದರ್ಜೆ ಸಹಾಯಕರ ಸಾಮಾನ್ಯ ವೃಂದವನ್ನು ರಚಿಸಿ ಹೊರಡಿಸಲಾಗಿದ್ದ ಸರ್ಕಾರದ ಆದೇಶ 
ಸಂಖ್ಯೆ : ಆನಾಸ 45 ಎಲ್ಎಂಇ 1990, ದಿನಾಂಕ: 15 - 10 - 2001ರ ಆದೇಶವನ್ನು ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR - 587 

ಅರ್ಚನ ಎಂ . ಎಸ್ . 
SC - 100 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ , ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ 

ಮತ್ತು ಕಾನೂನು ಮಾಪನಶಾಸ್ತ್ರ ಇಲಾಖೆ . 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
2016 - 17ನೇ ಸಾಲಿನಲ್ಲಿ ಮಾಡುವ ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು . 


ವಿಷಯ : 


ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013 , ಬೆಂಗಳೂರು , ದಿನಾಂಕ: 07 - 06 - 2013. 

2 . ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 22 ಸೇನೌವ 2013, ಬೆಂಗಳೂರು , ದಿನಾಂಕ: 14 - 06 - 2013. 
3, ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇನೌವ 2014 , ಬೆಂಗಳೂರು , ದಿನಾಂಕ: 06 - 02 - 2014 
4. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 17 ಸೇನೌವ 2015, ಬೆಂಗಳೂರು , ದಿನಾಂಕ: 27 - 04 - 2015 . 
5 . ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 63 ಸೇನೌವ 2015 , ಬೆಂಗಳೂರು , ದಿನಾಂಕ : 01 -10 - 2015. 

6. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 25 ಸೇನೌವ 2015 , ಬೆಂಗಳೂರು , ದಿನಾಂಕ: 14 -10 - 2015. 
ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ 1 ರಿಂದ 6ರ ಸರ್ಕಾರದ ಆದೇಶಗಳಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ವಿಸ್ತ್ರತವಾದ 
ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಈ ಮಾರ್ಗಸೂಚಿಗಳ ಪ್ರಕಾರ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ 
ಮಾತ್ರ ಸದರಿ ಮಾರ್ಗಸೂಚಿಗಳಲ್ಲಿರುವ ಷರತ್ತುಗಳಿಗೊಳಪಟ್ಟು ಮಾಡಬಹುದಾಗಿದೆ. 

2016 -17ನೇ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಈ ಕೆಳಗೆ ಸೂಚಿಸಿರುವಂತೆ ಮೇಲ್ಕಂಡ ಮಾರ್ಗಸೂಚಿಗಳನ್ನು ಅನುಸರಿಸಿ 
ಮಾಡಲು ತೀರ್ಮಾನಿಸಲಾಗಿದೆ. 


R .N.I. No. KARBIL/2001/47147 POSTAL REGN. No. RNP /KA/BGS/2202/ 2014- 16 
Licensed to post without prepayment WPP No. 297 
೧೦೫೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 10 ಸೇನೌವ 2016 , ಬೆಂಗಳೂರು, ದಿನಾಂಕ : 31 - 05 - 2016 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖ 1 ರಿಂದ 6ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ನಮೂದಿಸಿರುವ 
ಷರತ್ತುಗಳೊಂದಿಗೆ ಪ್ರಸ್ತುತ ಸಾಲಿನಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಆದಷ್ಟು ಮಿತಿಗೊಳಿಸಿ ದಿನಾಂಕ: 30 - 06 -2016 ರೊಳಗೆ ಪೂರ್ಣಗೊಳಿಸಲು 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR - 588 

- ಗಾಯತ್ರಿ ಎಂ .ಆರ್ . 
Sc - 200 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವಾ ನಿಯಮಗಳು - 1) 


ಒಳಾಡಳಿತ ಸಚಿವಾಲಯ 
ವಿಷಯ : ನ್ಯಾಯಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ ವಿಚಾರಣಾ ಆಯೋಗಕ್ಕೆ ಶ್ರೀ ಬಿ. ಶಿವಲಿಂಗೇಗೌಡ, ನಿವೃತ್ತ ಜಿಲ್ಲಾ 

ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಇವರನ್ನು ಕಾರ್ಯದರ್ಶಿಯಾಗಿ ನೇಮಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂ : ಹೆಚ್‌ಡಿ 10 ಪಿಸಿ 2016, ದಿನಾಂಕ: 16 - 07 - 2016 , 

2 . ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 10 ಪಿಸಿಇ 2016, ( ಭಾ - 2 ) ಬೆಂಗಳೂರು, ದಿನಾಂಕ: 22 - 08 - 2016. 
3. ನ್ಯಾಯಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ, ( ನಿವೃತ್ತ ನ್ಯಾಯಾಧೀಶರು) ಏಕ ಸದಸ್ಯ ವಿಚಾರಣಾ 

ಆಯೋಗ, ಬೆಂಗಳೂರು ಇವರ ಪತ್ರ ದಿನಾಂಕ: 24 - 08 - 2016 , 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಅಧಿಸೂಚನೆಯಲ್ಲಿ ಶ್ರೀ ಎಂ .ಕೆ. ಗಣಪತಿ, ಡಿವೈಎಸ್ಪಿ ( ಇಲಾಖಾ ವಿಚಾರಣೆ), ಐಜಿಪಿ ಕಛೇರಿ, ಪಶ್ಚಿಮ ವಲಯ , 
ಮಂಗಳೂರು ಇವರು ದಿನಾಂಕ: 07 - 07 - 2016 ರಂದು ಅಸ್ವಾಭಾವಿಕ ಮರಣ ಹೊಂದಿದ್ದು , ಇದಕ್ಕೆ ಕಾರಣವಾದ ಸಂದರ್ಭಗಳು ಹಾಗೂ ಘಟನೆಗಳ 
ಕುರಿತು ನ್ಯಾಯಾಂಗ ವಿಚಾರಣೆಗಾಗಿ ನ್ಯಾಯಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ, ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ 
ಇವರನ್ನು ಏಕ ಸದಸ್ಯ ವಿಚಾರಣಾ ಆಯೋಗವನ್ನಾಗಿ ನೇಮಿಸಿ, ಅಧಿಸೂಚನೆ ಹೊರಡಿಸಲಾಗಿದೆ. 

ಮೇಲೆ ಓದಲಾದ ( 2) ರ ಆದೇಶದಲ್ಲಿ ನ್ಯಾಯಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ ವಿಚಾರಣಾ ಆಯೋಗಕ್ಕೆ ಸಿಬ್ಬಂದಿಯನ್ನು ಸೃಜಿಸಿ 
ಆದೇಶ ಹೊರಡಿಸಲಾಗಿರುತ್ತದೆ. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ನ್ಯಾಯಮೂರ್ತಿ ಶ್ರೀ ಕೆ.ಎನ್. ಕೇಶವನಾರಾಯಣ ಏಕ ಸದಸ್ಯ ವಿಚಾರಣಾ ಆಯೋಗದವರು, ಆಯೋಗದಲ್ಲಿ 
ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುವ ಹಾಗೂ ಹಣವನ್ನು ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯನ್ನಾಗಿ ಶ್ರೀ ಬಿ. ಶಿವಲಿಂಗೇಗೌಡ ನಿವೃತ್ತ 
ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಇವರನ್ನು ನೇಮಿಸುವಂತೆ ಕೋರಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು ಅದರಂತೆ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 10 ಪಿಸಿಇ 2016 ( ಭಾಗ - 2 ) ಬೆಂಗಳೂರು, ದಿನಾಂಕ : 25 - 08 - 2016 . 


1) ಸರ್ಕಾರವು ನ್ಯಾಯಮೂರ್ತಿ ಶ್ರೀ ಕೆ.ಎನ್ . ಕೇಶವನಾರಾಯಣ ಏಕ ಸದಸ್ಯ ವಿಚಾರಣಾ ಆಯೋಗಕ್ಕೆ ಶ್ರೀ ಬಿ . ಶಿವಲಿಂಗೇಗೌಡ, ನಿವೃತ್ತ ಜಿಲ್ಲಾ ಮತ್ತು 
ಸೆಷನ್ಸ್‌ ನ್ಯಾಯಾಧೀಶರವರನ್ನು ಆಯೋಗದ ಕಾರ್ಯದರ್ಶಿಯಾಗಿ ನೇಮಿಸಿದೆ. 

2) ಶ್ರೀ ಬಿ . ಶಿವಲಿಂಗೇಗೌಡ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಇವರು ಆಯೋಗದ ಕಾರ್ಯದರ್ಶಿಯ ಹುದ್ದೆಯ ಜೊತೆ ಖಜಾನೆಯಿಂದ 
ಹಣ ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯ ಕರ್ತವ್ಯಗಳನ್ನು (DDO) ನಿರ್ವಹಿಸಲು ಸಹ ಅಧಿಕಾರವನ್ನು ಹೊಂದಿರುತ್ತಾರೆ. 
PR - 591 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC - 25 

- ಕೆ. ಪದ್ವಿನಿದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


